KA/BG-GPO/ 2515/ WPP-47 / 2009-2011 






ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಮಾರ್ಚ್‌ ೨೫, ೨೦೧೦ (ಚೈತ್ರ ೪, ಶಕ ವರ್ಷ ೧೯೩೨) ಸಂಚಿಕೆ ೧೨ 


ಭಾಗ - ೧ 





ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಮಾಣಿಕಪ್ಪ, ಮಂಗಲಗಿ, ತಹಶೀಲ್ದಾರ್‌ ಗುಲ್ಬರ್ಗಾ ಇವರಿಗೆ ವೈದ್ಯಕೀಯ ವೆಚ್ಚದ ಮರು ಪಾವತಿ 
ಉಲ್ಲೇಖ : 1. ಜಿಲ್ಲಾಧಿಕಾರಿಗಳು, ಗುಲ್ಬರ್ಗಾ ಇವರ ಪತ್ರ ಸಂಖ್ಯೆ: ಕಂ/ಸಿಬ್ಬಂದಿ-2/47/2009-10, 
ದಿನಾಂಕ : 09-07-2009. 
2. ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಪತ್ತ ಸಂಖ್ಯೆ: ಎಂಡಿಎ: 
ಗುಲ್ಬರ್ಗಾ. ಏ(3)218/09-10, ದಿನಾಂಕ: 16-09-2009. 
ಸ್ತಾವನೆ : 
ಮೇಲೆ ಓದಲಾದ (1)ರ ಪತ್ರದಲ್ಲಿ ಜಿಲ್ಲಾಧಿಕಾರಿ ಗುಲ್ಬರ್ಗಾ ಇವರು ಶ್ರೀ ಮಾಣಿಕಪ್ಪ ಮಂಗಲಗಿ, ತಹಶೀಲ್ದಾರ್‌ 
ಗುಲ್ಬರ್ಗಾ ಇವರು ತಮ್ಮ Acute Cholecystitis Liparoscopic Cholecystectomy’ ou ಖಾಯಿಲೆಗಾಗಿ ಚಿಕಿತ್ಸೆಯನ್ನು 
ಹೊರ ರಾಜ್ಯವಾದ ಆಂಧ್ರಪ್ರದೇಶದ ಹೈದರಾಬಾದಿನ ಮೆಡಿಸಿಟಿ ಹಾಸ್ಸಿಟಲ್ಸ್‌ ಇಲ್ಲಿ ಪಡೆಯಲಾಗಿದ್ದು, ಇದಕ್ಕಾಗಿ ಒಟ್ಟು 
ರೂ. 1,99,701/- ಗಳ ವೈದ್ಯಕೀಯ ವೆಚ್ಚ ಸಂದಾಯ ಮಾಡಿರುವುದಾಗಿ ಅರ್ಜಿದಾರರು ತಿಳಿಸಿದ್ದು ಸದರಿ ವೈದ್ಯಕೀಯ ವೆಚ್ಚದ 
ಬಗ್ಗೆ ಜಿಲ್ಲಾ ಶಸ್ತ್ರಜ್ಯರು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಬೀದರ್‌ ಇವರು ಪರಿಶೀಲಿಸಿದ್ದು, ಅದರಂತೆ ಒಟ್ಟು ಮೊತ್ತದ ಬಿಲ್‌ ಪೈಕಿ 
ರೂ. 1,78,025/- ಮಾತ್ರ ಮರುಪಾವತಿಗೆ ಯೋಗ್ಯವಿದೆಯೆಂದು ವರದಿ ಮಾಡಿದ್ದಾರೆ ಎಂದು ತಿಳಿಸುತ್ತಾ, ಸದರಿ ವೆಚ್ಚವನ್ನು 
ಮರುಪಾವತಿಸಲು ಸರ್ಕಾರದ ಮಂಜೂರಾತಿ ಕೋರಿರುತ್ತಾರೆ. ಸದರಿ ವೆಚ್ಚಕ್ಕೆ ಸಂಬಂಧಿದಂತೆ ಮೇಲೆ ಓದಲಾದ (2)ರ 
ಪತ್ರದಲ್ಲಿ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು ಇವರು ರೂ. 84,249/- ಗಳನ್ನು ಮಾತ್ರ 
ಪಾವತಿಸಬಹುದೆ೦ದು ಅಭಿಪ್ರಾಯಪಟ್ಟಿದ್ದು, ಅದರಂತೆ ರೂ. 84,249/- ಗಳನ್ನು ಮರು ಪಾವತಿ ಮಾಡಲು ಸರ್ಕಾರದ 
ಮಂಜೂರಾತಿ ನೀಡಲು ಈ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಕಂಠ 452 ಎಎಸ್‌ಡಿ 2009, ಬೆಂಗಳೂರು, ದಿನಾಂಕ: 1ನೇ ಫೆಬ್ರವರಿ 2010 
ಮೇಲಿನ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಶ್ರೀ ಮಾಣಿಕಪ್ಪ ಮಂಗಲಗಿ, ತಹಶೀಲ್ದಾರ್‌, 
ಗುಲ್ಬರ್ಗಾ ಇವರು ತಮ್ಮ ಚಿಕಿತ್ಸೆಗೆ ವೆಚ್ಚ ಮಾಡಿದ ರೂ. 84,249/- (ಎಂಬತ್ತು ನಾಲ್ಕು ಸಾವಿರದ ಎರಡು ನೂರ 
ನಲವತ್ತೊಂಬತ್ತು ರೂಪಾಯಿಗಳು ಮಾತ್ರ) ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರ 
ನಿಯಮ 31ರಲ್ಲಿ ಪ್ರತ್ಯಾಯೋಜಿಸಲಾದ ಅಧಿಕಾರದನ್ವಯ ಮರುಪಾವತಿಸಲು ಮಂಜೂರಾತಿ ನೀಡಿದೆ. 


(೮೨೫) 


(೬. 


೮೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





ಈ ಆದೇಶವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ (ಸೇವಾ ನಿಯಮ) ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಸಿಅಸುಇ 
583 ಸೇನಿಎಫ್‌ 2009, ದಿನಾಂಕ: 04-11-2009 ಹಾಗೂ ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಅಇ 1162-ಸೇ-1/09, 
ದಿನಾಂಕ: 31-12-2009ರಲ್ಲಿ ನೀಡಿರುವ ಸಹಮತಿಯೊಂದಿಗೆ ಹೊಡಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 412 
(ಎಸ್‌.ಬಿ. ಸಸಾಲಟ್ಟಿ) 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 


ಕಂದಾಯ ಸಚಿವಾಲಯ 
ವಿಷಯ : ಶ್ರೀಮತಿ ಹರಿಣಿ ವನಜಕುಮಾರಿ ತಹಶೀಲ್ದಾರ್‌ ಪ್ರಾದೇಶಿಕ ಆಯುಕ್ತರ ಕಛೇರಿ ಬೆ೦ಗಳೂರು, ಇವರಿಗೆ 
1ನೇ ಹಾಗೂ 2ನೇ ಸ್ಥಗಿತ ವೇತನ ಬಡ್ತಿಗಳನ್ನು ಮಂಜೂರು ಮಾಡುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರದ ಆಧಿಸೂಚನೆ ಸಂಖ್ಯೆ: ಆರ್‌ಡಿ: 102:ಎಎಸ್‌ಡಿ:2007 ದಿನಾ೦ಕ; 24-12-2007. 
2. ಸರ್ಕಾರದ ಆಧಿಸೂಚನೆ ಸಂಖ್ಯೆ ಆರ್‌ಡಿ: 308:ಎಎಸ್‌ಡಿ:2007 ದಿನಾ೦ಕ: 24-12-2007. 


3. ಮಹಾಲೇಖಪಾಲರ ಪತ್ರ ಸಂಖ್ಯೆ: ಜಿಇ//ಅರ್‌-1/ಪಿಎಫ್‌-204/ಹೆಚ್‌-111-54/633 
ದಿನಾಂಕ: 02-09-2009. 


ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಅಧಿಸೂಚನೆಯ ಕ್ರಮಸಂಖ್ಯೆ 35ರಲ್ಲಿ ಶ್ರೀಮತಿ ಹರಿಣಿ ವನಜಕುಮಾರಿ 


ತಹಶೀಲ್ದಾರ್‌ ಪ್ರಾದೇಶಿಕ ಆಯುಕ್ತರ ಕಛೇರಿ ಬೆ೦ಗಳೂರು, ಇವರಿಗೆ ದಿನಾಂಕ: 27-01-2001 ರಿಂದ ಜಾರಿಗೆ ಬರುವಂತೆ 
ತಹಶೀಲ್ದಾರ್‌ ಗ್ರೇಡ್‌-2 ವೃಂದದಲ್ಲಿ ಬಡ್ತಿ ಸಕ್ರಮಗೊಳಿಸಿ ಆದೇಶಿಸಿದೆ. 


ಮೇಲೆ ಓದಲಾದ ಕ್ರಮಸಂಖ್ಯೆ (2) ಅಧಿಸೂಚನೆಯ ಕ್ರಮಸಂಖ್ಯೆ 13ರಲ್ಲಿ ಶ್ರೀಮತಿ ಹರಿಣಿ ವನಜಕುಮಾರಿ 
ತಹಶೀಲ್ದಾರ್‌ ಗ್ರೇಡ್‌-! ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಿ ಆದೇಶಿಸಿದೆ. ಮೇಲೆ ಓದಲಾದ ಕ್ರಮಸಂಖ್ಯೆ (3)ರಲ್ಲಿ 
ಮಹಾಲೇಖಪಾಲರು ಕರ್ನಾಟಕ ಬೆ೦ಗಳೂರು ಇವರ ದಿನಾಂಕ: 02-09-2009ರ ಪತ್ರದಲ್ಲಿ ಶ್ರೀಮತಿ ಹರಿಣಿ ವನಜಕುಮಾರಿ 
ತಹಶೀಲ್ದಾರ್‌ ಇವರಿಗೆ ದಿನಾಂಕ: 27-01-2001 ರಿಂದ ಜಾರಿಗೆ ಬರುವಂತೆ ತಹಶೀಲ್ದಾರ್‌ ಗ್ರೇಡ್‌-2 ವೃಂದದಲ್ಲಿ ಬಡ್ತಿ 
ಸಕ್ರಮಗೊಳಿಸಿ ಆದೇಶಿಸಿರುವುದರಿಂದ ಇವರಿಗೆ ವೇತನ ಶ್ರೇಣಿ 11400-21600ರಲ್ಲಿ ದಿನಾಂಕ: 01-10-2005ರಂದು ಗರಿಷ್ಠ 
ಮಿತಿ ತಲುಪಿರುತ್ತಾರೆ. ಆದುದರಿಂದ ಸದರಿಯವರಿಗೆ ವೇತನ ಶ್ರೇಣಿ ರೂ. 11400-21600ರಲ್ಲಿ 1ನೇ ಸ್ಥಗಿತ ವೇತನ 
ಬಡ್ತಿಯನ್ನು ದಿನಾಂಕ: 01-10-2006 ರಿಂದ ಮತ್ತು ದಿನಾಂಕ: 01-10-2007 ರಿಂದ 2ನೇ ಸ್ಥಗಿತ ವೇತನ ಬಡ್ತಿಯನ್ನು 
ಮಂಜೂರು ಮಾಡಬೇಕಾಗಿರುತ್ತದೆ. ಎಂದು ತಿಳಿಸುತ್ತಾ, ಈ ಬಗ್ಗೆ ಆದೇಶ ಹೊರಡಿಸಲು ಕೋರಿರುತ್ತಾರೆ. 


ಸರ್ಕಾರ ಮಹಾಲೇಖಪಾರ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ಶ್ರೀಮತಿ ಹರಿಣಿ ವನಜಕುಮಾರಿ, ಇವರಿಗೆ ವೇತನ 
ಶ್ರೇಣಿ ರೂ. 11400-21600ರಲ್ಲಿ 1ನೇ ಸ್ಥಗಿತ ವೇತನ ಬಡ್ತಿಯನ್ನು ಹಾಗೂ ದಿನಾಂಕ: 01-10-2006 ರಿಂದ ಹಾಗೂ 
ದಿನಾಂಕ: 01-10-2007ರಿಂದ 2ನೇ ಸ್ಥಗಿತ ವೇತನ ಬಡ್ತಿಗೆ ಅರ್ಹರಿರುವುದರಿಂದ, ಸದರಿ ವೇತನ ಬಡ್ತಿಗಳನ್ನು ಮಂಜೂರು 
ಮಾಡಬೇಕಾಗಿರುವುದರಿ೦ದ ಈ ಕೆಳಕ೦ಡ೦ತೆ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ: 690: ಎಎಸ್‌ಡಿ 2009, ಬೆ೦ಗಳೂರು, ದಿನಾಂಕ: 29ನೇ ಜನವರಿ 2010 


ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನಲೆಯಲ್ಲಿ ಶ್ರೀಮತಿ ಹರಿಣಿ ವನಜಕುಮಾರಿ, ತಹಶೀಲ್ದಾರ್‌ ಪ್ರಾದೇಶಿಕ 
ಆಯುಕ್ತರ ಕಛೇರಿ ಬೆಂಗಳೂರು ಇವರಿಗೆ ಈ ಕೆಳಕಂಡಂತೆ ಎರಡು ಸ್ಥಗಿತ ವೇತನ ಬಡ್ತಿಗಳನ್ನು ಮಂಜೂರು ಮಾಡಿ 
ಆದೇಶಿಸಲಾಗಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೨೬ 





1) ವೇತನ ಶ್ರೇಣಿ ರೂ. 11400-21600ರಲ್ಲಿ ದಿನಾಂಕ: 01-10-2006ರಿ೦ದ ಜಾರಿಗೆ ಬರುವಂತೆ 1ನೇ ಸ್ಥಗಿತ 
ವೇತನ ಬಡಿ. 


2) ವೇತನ ಶ್ರೇಣಿ ರೂ. 11400-21600ರಲ್ಲಿ ದಿನಾಂಕ: 01-10-2007ರಿಂದ ಜಾರಿಗೆ ಬರುವಂತೆ 2ನೇ ಸ್ಥಗಿತ 
ವೇತನ ಬಡ್ತಿ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 413 (ಎಸ್‌.ಬಿ. ಸಸಾಲಟ್ಟಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 


ಕಂದಾಯ ಸಚಿವಾಲಯ 


ವಿಷಯ : ಶ್ರೀ ಎನ್‌. ತಿಪ್ಪೇಸ್ವಾಮಿ, ತಹಶೀಲ್ದಾರ್‌ ಗ್ರೇಡ್‌-2, ಪ್ರಸ್ತುತ ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ 
ಕಛೇರಿ, ತುಮಕೂರು ಜಿಲ್ಲೆ ಇವರ ಹಿ೦ದಿನ ಸೇವೆಯನ್ನು ಪರಿಗಣಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 241 ಎಎಸ್‌ಡಿ 2005, ದಿನಾಂಕ: 25-01-2006. 
2. ಶ್ರೀ ಎನ್‌. ತಿಪ್ಪೇಸ್ವಾಮಿ, ತಹಶೀಲ್ದಾರ್‌ ಇವರ ಮನವಿ ದಿನಾಂಕ: 28-08-2008. 
3. ಸರ್ಕಾರಿ ಆದೇಶ ಸಂಖ್ಯೆ: ಕಂಇ 96 ಕಸನಿ 99, ದಿನಾಂಕ: 16-03-2002. 
ಸಾವನೆ : 


ದರಿ 


(೬. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ದಿನಾಂಕ 25-01-2006ರ ಅಧಿಸೂಚನೆಯಲ್ಲಿ ಶ್ರೀ ಎನ್‌. ತಿಪ್ಪೇಸ್ವಾಮಿ, 
ಇವರು ಕಂದಾಯ ಇಲಾಖೆಯ ತಹಶೀಲ್ದಾರ್‌ ಗುಂಪು-ಬಿ ಹುದ್ದೆಗೆ ನೇಮಕಾತಿಗೊಂಡಿರುತ್ತಾರೆ. ಸದರಿಯವರು ಈ ಹುದ್ದೆಗೆ 
ಸೇರುವ ಪೂರ್ವದಲ್ಲಿ ಕುವೆಂಪು ವಿಶ್ವ ವಿದ್ಯಾನಿಲಯದಲ್ಲಿ ದಿನಾಂಕ: 12-08-1994 ರಿಂದ ದಿನಾಂಕ: 24-07-1997 ರವರೆಗೆ 
ಪ್ರಥಮ ದರ್ಜೆ ಸಹಾಯಕರಾಗಿ ಹಾಗೂ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಹಾಯಕ 
ನಿರ್ದೇಶಕರಾಗಿ ದಿನಾಂಕ: 24-07-1997 ರಿಂದ ದಿನಾಂಕ: 01-02-2006 ರವರೆಗೆ ಸಲ್ಲಿಸಿದ ಸೇವಾ ಅವಧಿಯನ್ನು 
ಪ್ರಸ್ತುತ ತಹಶೀಲ್ದಾರ್‌ ಹುದ್ದೆಗೆ ಪರಿಗಣಿಸುವಂತೆ ಕೋರಿ ಮೇಲೆ ಓದಲಾದ ಕ್ರಮ ಸಂಖ್ಯೆ (2)ರ ದಿನಾಂಕ: 
28-08-2008ರಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿರುತ್ತಾರೆ. 

ಶ್ರೀ ಎನ್‌. ತಿಪ್ಪೇಸ್ವಾಮಿ, ತಹಶೀಲ್ದಾರ್‌ ಇವರ ಮನವಿಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ ಮೇಲೆ 
ಓದಲಾದ ಕ್ರಮ ಸಂಖ್ಯೆ (3)ರ ದಿನಾಂಕ: 16-03-2002ರ ಆದೇಶದಲ್ಲಿ ಈಗಾಗಲೇ ಶ್ರೀ ಎನ್‌. ತಿಪ್ಪೇಸ್ವಾಮಿ ಇವರು 
ದಿನಾಂಕ: 12-08-1994 ರಿಂದ ದಿನಾಂಕ: 23-07-1997 ರವರೆಗೆ ಕುವೆಂಪು ವಿಶ್ವವಿದ್ಯಾಲಯ, ಶಿವಮೊಗ್ಗ ಇಲ್ಲಿ ಪ್ರಥಮ 
ದರ್ಜೆ ಸಹಾಯಕರ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಅವಧಿಯನ್ನು ಕರ್ನಾಟಕ ಸೇವಾ ನಿಯಮಗಳನ್ವಯ ನಿವೃತ್ತಿ ವೇತನಕ್ಕೆ 
ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸಿ ಆದೇಶಿಸಿರುವುದರಿಂದ ಇದನ್ನು ಹೊರತುಪಡಿಸಿ ಶ್ರೀಯುತರು ಕನ್ನಡ ಮತ್ತು 
ಸಂಸ್ಕೃತ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಸಲ್ಲಿಸಿದ್ದ ಸೇವಾ ವಿವರಗಳನ್ನು ಮಹಾಲೇಖಪಾಲರಿಂದ ಪಡೆದು ಅವರ 
ವರದಿಯಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ದಿನಾಂಕ: 24-07-1997 ರಿಂದ 
ದಿನಾಂಕ: 01-02-2006 ರವರೆಗೆ ಸಲ್ಲಿಸಿದ್ದ ಸೇವಾ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 
224(ಎ) ರೀತ್ಯ ಪ್ರಸ್ತುತ ತಹಶೀಲ್ದಾರ್‌ ಹುದ್ದೆಯ ನಿವೃತ್ತಿ ವೇತನಕ್ಕೆ ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸಲು ನಿರ್ಧರಿಸಿ 
ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 05 ಎಎಸ್‌ಡಿ 2009, ಬೆಂಗಳೂರು, ದಿನಾಂಕ: 27ನೇ ಜನವರಿ 2010 

ಮೇಲೆ ವಿವರಿಸಿರುವ ಕಾರಣಗಳ ಹಿನ್ನಲೆಯಲ್ಲಿ, ಸರ್ಕಾರವು ಶ್ರೀ ಎನ್‌. ತಿಪ್ಪೇಸ್ವಾಮಿ, ತಹಶೀಲ್ದಾರ್‌ ಗ್ರೇಡ್‌-2, 
ಪ್ರಸ್ತುತ ಕಛೇರಿ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, ತುಮಕೂರು ಇವರು ಕಂದಾಯ ಇಲಾಖೆಯ ಸೇವೆಗೆ ಸೇರಿರುವ 
ಪೂರ್ವದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ದಿನಾ೦ಕ: 24-07-1997 ರಿಂದ 


೮೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





01-02-2006 ರವರೆಗೆ ಸಲ್ಲಿಸಲಾಗಿರುವ ಸೇವೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 224ಎ) 
ರೀತ್ಯ ಅವರ ಪ್ರಸ್ತುತ ತಹಶೀಲ್ದಾರ್‌ ಹುದ್ದೆಯ ನಿವೃತ್ತಿ ವೇತನಕ್ಕೆ ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸಿ ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆ (ವೆಚ್ಚ-7) ಇವರ ಟಿಪ್ಪಣಿ ಸಂಖ್ಯೆ: ಆ.ಇ.. 1817 ವೆಚ್ಚ-7/2009, 
ದಿನಾಂಕ: 28-10-2009ರ ಸಹಮತಿಯೊಂದಿಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಸ್‌.ಬಿ. ಸಸಾಲಟ್ಟ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು-3) 


ಪಿ.ಆರ್‌. 414 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಶ್ರೀ ಶಿವಸಾಗರ್‌ ಶುಗರ್ಸ್‌ ಅಂಡ್‌ ಆಗ್ರೋ ಪ್ರಾಡಕ್ಟ್‌ ಲಿ. ರವರು ಬೆಳಗಾಂ ಜಿಲ್ಲೆ ರಾಮದುರ್ಗ್‌ 
ತಾಲ್ಲೂಕು, ಉದುಪುಡಿ ಗ್ರಾಮದಲ್ಲಿ ಸ್ಥಾಪಿಸಲಿರುವ 15 ಮೆ.ವ್ಯಾಟ್‌ ಸಹ ವಿದ್ಯುತ್‌ 
ಘಟಕವನ್ನೊಳಗೊಂಡ 2500 ಟಿಸಿಡಿ ಸಾಮರ್ಥ್ಯದ ಹೊಸ ಸಕ್ಕರೆ ಕಾರ್ಪಾನೆ ಸ್ಥಾಪನೆಗೆ ಸರ್ಕಾರದ 
ತಾತ್ವಿಕ ಅನುಮೋದನೆ ನೀಡುವ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸಿಐ 287 ಎಸ್‌ಜಿಎಫ್‌ 07 ದಿನಾಂಕ 11-09-2007 


2. ಆಯುಕ್ತರು ಕಬ್ಬು ಅಭಿವೃದ್ಧಿ ರವರ ಪತ್ರ ಸಂಖ್ಯೆ ಡಿಎಸ್‌ ಕೈ/ಡಿಇವಿ/50/2007-08 
ದಿನಾಂಕ 19-01-2009 
ಸಾವನೆ : 


ದಿ 


(೬. 


ಓನ್‌ 


ಆಗ್ರೋ ಪ್ರಾಡಕ್ಟ್‌ ಲಿ. ರವರು ಬೆಳಗಾ೦ ಜಿಲ್ಲೆ, ರಾಮದುರ್ಗ್‌ ತಾಲ್ಲೂಕು, ಉದುಪುಡಿ ಗ್ರಾಮದಲ್ಲಿ 15 ಮೆ.ವ್ಯಾಟ್‌ ಸಹ 


ಹು 


ವಿದ್ಯುತ್‌ ಘಟಕವನ್ನೊಳಗೊಂಡ 2500 ಟಿಸಿಡಿ ಸಾಮರ್ಥ್ಯದ ಸಕ್ಕರೆ ಕಾರ್ಲಾನೆ ಸ್ಥಾಪಿಸಲು ಉದ್ದೇಶಿಸಿದ್ದಾರೆಂದು ತಿಳಿಸಿ ಈ 
ಕಾರ್ವಾನೆ ಸ್ಥಾಪನೆಗೆ ಸರ್ಕಾರದ ತಾತ್ವಿಕ ಅನುಮೋದನೆಯನ್ನು ನೀಡಲು ಶಿಫಾರಸ್ಸು ಮಾಡಿದ್ದಾರೆ. 
ಆಯುಕ್ತರ ಪ್ರಸ್ತಾವನೆಯನ್ನು ಮೇಲೆ ಓದಲಾದ (1) ರಲ್ಲಿನ ಆದೇಶದಲ್ಲಿ ಅಳವಡಿಸಿಕೊಳ್ಳಲಾಗಿರುವ ನೀತಿಯನ್ವಯ 


ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಮೇಲೆ ಓದಲಾದ (2) ರಲ್ಲಿರುವ ಆಯುಕ್ತರು ಕಬ್ಬು ಅಭಿವೃದ್ಧಿ ರವರ ಪತ್ರದಲ್ಲಿ ಶ್ರೀ ಶಿವಸಾಗರ್‌ ಶುಗರ್ಸ್‌ ಅಂಡ್‌ 


ಸರ್ಕಾರಿ ಆದೇಶ ಸಂಖ್ಯೆ; ಸಿಐ 262 ಎಸ್‌ಜಿಎಫ್‌ 2007, ಬೆಂಗಳೂರು, ದಿನಾಂಕ: 6ನೇ ಫೆಬ್ರವರಿ 2010 


ಶ್ರೀ ಶಿವಸಾಗರ್‌ ಶುಗರ್ಸ್‌ ಅಂಡ್‌ ಆಗ್ರೋ ಪ್ರಾಡಕ್ಟ್‌ ಲಿ. ರವರು ಬೆಳಗಾಂ ಜಿಲ್ಲೆ ರಾಮದುರ್ಗ್‌ ತಾಲ್ಲೂಕು, 
ಉದುಪುಡಿ ಗ್ರಾಮದಲ್ಲಿ 15 ಮೆ.ವ್ಯಾಟ್‌ ಸಹ ವಿದ್ಯುತ್‌ ಘಟಕವನ್ನೊಳಗೊ೦ಡ 2500 ಟಿಸಿಡಿ ಸಾಮರ್ಥ್ಯದ ಹೊಸ ಸಕ್ಕರೆ 
ಕಾರಾನೆ ಸ್ಥಾಪಿಸಲು ಸರ್ಕಾರದ ತಾತ್ವಿಕ ಅನುಮೋದನೆಯನ್ನು ನೀಡಲಾಗಿದೆ. ಕಾರ್ಪಾನೆಗೆ ಕಬ್ಬಿನ ಮೀಸಲು ಕ್ಷೇತ್ರಗಳಿಗೆ 
ಸಂಬಂಧಿಸಿದಂತೆ, ಅಧಿಸೂಚನೆಯನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 

ಮುಂದುವರೆದು ಸಹವಿದ್ಯುತ್‌ ಘಟಕ ಸ್ಥಾಪನೆಗೆ ಅನುಮತಿಯನ್ನು ಸಂಬಂಧಪಟ್ಟ ಇಲಾಖೆಯಿಂದ ನಿಯಮಾನುಸಾರ 
ಪಡೆದುಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 415 (ಪಿ. ಆನಂದ್‌ ಕುಮಾರ್‌) 


ಪೀಠಾಧಿಕಾರಿ (ಸಕ್ಕರೆ), 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೨೯ 





COMMERCE & INDUSTRIES SECRETARIAT 


Subject : Setting up of a Committee for recommending of special Incentivers and 
Concessions to Mega Projects - reg. 


Reference : No. ೮1೦ / ೧5/10-0೯ / 2009-10, dated 15-01-2010. 


Preamble : 

Government is organizing a Global Investors Meet in June 2010. As per the New 
Industrial Policy 2009-14, mega investment projects may be offered special incentives and 
concessions over and above the incentives and concessions given in the Industrial Policy 
depending on the importance of the investment. Many mega investment proposals are being 
received and their requests are to be considered before GIM 2010. The process of sanctioning 
such special incentives has to be speeded up. Hence it is proposed to constitute a committee to 
examine and recommend the requests of the mega investment projects for special incentives 
and concessions for consideration of the cabinet / cabinet sub-committee. 


Hence the following order. 
Government Order No. Cl 52 SPI 2010, Bangalore Dated ; 10-02-2010. 


Government is pleased to constitute a committee for examining and recommending 
special incentives and concessions for mega investment projects as shown below : 





01 | The Additional Chief Secretary and Principal Secretary to Chairman 


Government, Finance Department. 








02 | The Additional Chief Secretary to Government, Energy Member 
Department. 
03 | The Principal Secretary to Government, Commerce and Member 


Industries Department. 





04 | The Commissioner of Commercial Taxes, Bangalore. Member 





05 | Commissioner for Indusdtrial Development, Director of Member-Secretary 








Industries and Commerce. 











By Order and in the name of the Governor of Karnataka, 


P.R. No. 431 (Aparna Pavate) 


Desk Officer (Technical Cell) 
Commerce & Industries Department 


೮೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 


ವಿಷಯ : ಭದ್ರಾವತಿ ನಗರದ ರೈಲು ನಿಲ್ದಾಣದ ಹತ್ತಿರ ಬರುವ ಎಲ್‌.ಸಿ. ಸಂಖ್ಯೆ 32ರ ಬದಲಿಗೆ ರಸ್ತೆ ಮೇಲು 
ಸೇತುವೆಯ ಬ ರಸ್ತೆ ನಿರ್ಮಾಣದ ಕಾಮಗಾರಿಗೆ ಹಣ ಬಿಡುಗಡೆ ಬಗ್ಗೆ. 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂ. ಮೂಅಇ 27 ರಾರಾಹೆ 08 ದಿನಾಂಕ 22-09-2009. 


2. ಮುಖ್ಯ ಇಂಜಿನಿಯರ, ಸಂಪರ್ಕ ಮತ್ತು ಕಟ್ಟಡ (ದ), ಲೋಕೋಪಯೋಗಿ ಇಲಾಖೆ, 
ಬೆಂಗಳೂರುರವರ ದಿನಾಂಕ: 04-02-2010ರ ಪತ್ರ ಸಂಖ್ಯೆ : ಸಿಬಿಎಸ್‌ : ರೈಸುಕಾ : ಅನುದಾನ : 
2009-10. 
ಪ್ರಸ್ತಾವನೆ : 
ಭದ್ರಾವತಿ ರೈಲು ನಿಲ್ದಾಣದ ಬಳಿ ಇರುವ ಎಲ್‌.ಸಿ. ಸಂ. 32ರ ಬದಲಿಗೆ ರಸ್ತೆ ಮೇಲು ಸೇತುವೆಗೆ ರೂ. 12.00 
ಕೋಟಿಗಳ ಪರಿಷ್ಕೃತ ಅಂದಾಜಿನ ಕೂಡು ರಸ್ತೆ ನಿರ್ಮಾಣದ ಕಾಮಗಾರಿಯನ್ನು ಲೋಕೋಪಯೋಗಿ ಇಲಾಖೆಯಿಂದ 
ಕೈಗೆತ್ತಿಕೊಳ್ಳಲು ಮೇಲೆ ಓದಲಾದ (1)ರ ಸರ್ಕಾರಿ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿತ್ತು. 


2. ಎಲ್‌.ಸಿ. ಸಂಖ್ಯೆ 32 ರಲ್ಲಿ ರಸ್ತೆ ಮೇಲು ಸೇತುವೆಗೆ ಕೂಡು ರಸ್ತೆ ನಿರ್ಮಿಸುವ ಕಾಮಗಾರಿಯು ಪ್ರಗತಿಯಲ್ಲಿದ್ದು 
ನಿಗದಿತ ಅವಧಿಯೊಳಗೆ ಕಾಮಗಾರಿಯನ್ನು. ಪೂರ್ಣಗೊಳಿಸಬೇಕೆಂದು ಮೇಲೆ ಓದಲಾದ ಸರ್ಕಾರದ ಪಾಲಿನ ಮೊತ್ತದಲ್ಲಿ 
ರೂ. 6.00 ಕೋಟಿಯನ್ನು ಬಿಡುಗಡೆ ಧಶಟಕಂದು ಮೇಲೆ ಓದಲಾದ (2) ರ ಪತ್ರದಲ್ಲಿ ಲೋಕೋಪಯೋಗಿ ಇಲಾಖೆಯ 
(ದಕ್ಷಿಣ) ಮುಖ್ಯ ಇಂಜಿನಿಯರವರು ಕೋರಿದ್ದಾರೆ. 


3. ಈ ಅಂಶಗಳಲ್ಲವನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಮೂಅಳ 27 ರಾರಾಹೆ 2008, ಬೆಂಗಳೂರು, ದಿನಾಂಕ: 8ನೇ ಫೆಬ್ರವರಿ 2010. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಭದ್ರಾವತಿ ನಗರದ ರೈಲು ನಿಲ್ದಾಣದ ಹತ್ತಿರ ಬರುವ 
ಎಲ್‌.ಸಿ. ಸಂಖ್ಯೆ 32ರ ಬದಲಿಗೆ ರಸ್ತೆ ಮೇಲು ಸೇತುವೆಯ ಅಪ್ರೋಚ್‌ ರಸ್ತೆ ನವಾನಿ ಕಾಮಗಾರಿಗೆ ರೂ. 2.00 
ಕೋಟಿಯನ್ನು (ರೂಪಾಯಿ ಎರಡು ಕೋಟಿಗಳು ಮಾತ್ರ) 2009-10ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ “5465-01- 
190-3-—04- pS 211 ಬಂಡವಾಳ” ಇದರ ಅಡಿಯಲ್ಲಿ ರಸ್ತೆ ಪರಿ ಹಾ: 1 ಕೆಳಸೇತುವೆಗಳ ನಿರ್ಮಾಣಕ್ಕೆ 
ಒದಗಣೆ ಮಾಡಿರುವ ರೂ. 30.00 ಕೋಟಿಗಳಿ೦ದ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಬಂದರು ಮತ್ತು 
ಒಳನಾಡು, ಜಲಸಾರಿಗೆ ಇಲಾಖೆ, ಶಿಮೊಗ್ಗ ವಿಭಾಗ ಶಿವಮೊಗ್ಗ ಇವರು ಸವಿವರ ಸಾದಿಲ್ವಾರು ಬಿಲ್ಲಿನ ಮೂಲಕ ಸೆಳೆದು 
ಸಂಬಂಧಪಟ್ಟವರಿಗೆ ಖಜಾನೆ ಚೆಕ್‌ ಮೂಲಕ ಕೊಡತಕ್ಕದ್ದು. 
2. ಈ ಆದೇಶವನ್ನು ದಿನಾಂಕ 16-5-2008 ಸಂಖ್ಯೆ : ಎಫ್‌ ಡಿ 1ಟಿಎಫ್‌ಪಿ 2008 ಸರ್ಕಾರಿ ಆದೇಶದಲ್ಲಿ ಇಲಾಖೆಯ 
ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರದತ್ತವಾಗಿರುವ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಿದೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.432 (ಎನ್‌. ಮಂಜುಳ ಗೀತ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮೂಲಸೌಲಭ್ಯ ಅಭಿವೃದ್ದಿ ಇಲಾಖೆ 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ತಿದ್ದುಪಡಿ ಆದೇಶ 
ಸಂಖ್ಯೆ: ಮೂಅಳ 34 ರಾರಾಹೆ 2009, ಬೆಂಗಳೂರು, ದಿನಾಂಕ: 9ನೇ ಫೆಬ್ರವರಿ 2010. 


ದಿನಾಂಕ 6-2-2010 ಸಂ.ಮೂಅಇ 34 ರಾರಾಹೆ 09ರ ಸರ್ಕಾರಿ ಆದೇಶ ಭಾಗದ ಮೊದಲನೇ ಪ್ಯಾರದ 
ಆರನೇ ಸಾಲಿನಲ್ಲಿರುವ “ಮಾಡಿರುವ ರೂ. 30.00 ಕೋಟಿಗಳಿಂದ ಬಿಡುಗಡೆ ಮಾಡಲಾಗಿದೆ” ಎಂಬುದರ ಬದಲಾಗಿ 
“ಮಾಡಿರುವ ರೂ. 30.00 ಕೋಟಿಗಳಿಂದ ರ್ಕಾಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ, 
ತುಮಕೂರು ವಿಭಾಗ, ತುಮಕೂರು ಇವರು ಸವಿವರ ಸಾದಿಲ್ವಾರು ಬಿಲ್ಲಿನ ಮೂಲಕ ಸೆಳೆದು ಸಂಬಂಧಪಟ್ಟವರಿಗೆ 
ಖಜಾನೆ ಚೆಕ್‌ ಮೂಲಕ ಕೊಡತಕ್ಕದ್ದು” ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೩೧ 





ಆದೇಶ ಭಾಗದ 2ನೇ ಪ್ಯಾರ ಕೈಬಿಡಲಾಗಿದೆ. ಆದೇಶ ಭಾಗದ 3ನೇ ಪ್ಯಾರವನ್ನು 2ನೇ ಪ್ಯಾರವೆಂದು 
ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು, 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.433 (ಎನ್‌. ಮಂಜುಳ ಗೀತ) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಮೂಲಸೌಲಭ್ಯ ಅಭಿವೃದ್ದಿ ಇಲಾಖೆ 


Na) 
ಸಹಕಾರ ಸಚಿವಾಲಯ 


ವಿಷಯ : ದಿನಾಂಕ 31-3-2010 ರೊಳಗೆ ನಡೆಸಬೇಕಾಗಿರುವ ಎಲ್‌.ಆರ್‌.ಡಿ.ಇ. ನೌಕರರ ಗೃಹ ನಿರ್ಮಾಣ 
ಸಹಕಾರ ಸಂಘ ನಿ. ಬೆಂಗಳೂರು ಇದರ ಆಡಳಿತ ಸಮಿತಿ ಚುನಾವಣೆಯನ್ನು ಮುಂದೂಡುವ ಬಗ್ಗೆ. 


ಓದಲಾಗಿದೆ : ಕಾರ್ಯದರ್ಶಿ, ಎಲ್‌.ಆರ್‌.ಡಿ.ಇ. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಬೆಂಗಳೂರು ಇವರ 
ಪತ್ರ ಸಂಖ್ಯೆ : ಎಲ್‌ ಆರ್‌ ಡಿಇ / ಹೆಚ್‌ ಬಿಸಿ ಎಸ್‌ / ಚುನಾವಣೆ / 59 / 2009-10 ದಿನಾಂಕ 
19-01-2010. 
ಸಾವನೆ : 


ಧಿ 


(೬. 


ಮೇಲೆ ಓದಲಾದ ಪತ್ರದಲ್ಲಿ ಎಲ್‌.ಆರ್‌.ಡಿ.ಇ. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಕಾರ್ಯದರ್ಶಿಯವರು 
ಎಲ್‌.ಆರ್‌.ಡಿ.ಇ. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಬೆಂಗಳೂರು ಈ ಸಂಘವು 1450 ನೌಕರರು ಮತ್ತು 
ಅಧಿಕಾರಿಗಳನ್ನು ಹೊಂದಿದ್ದು ಇವರೆಲ್ಲರೂ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆಗೆ ಒಳಪಡುವ 
ಎಲ್‌.ಆರ್‌.ಡಿ.ಇ. ಸಂಸ್ಥೆಯಲ್ಲಿ ವಿಜ್ಞಾನಿಗಳು ಹಾಗೂ ತಂತಜ್ಞರು ಆಗಿರುತ್ತಾರೆಂದೂ ಸದರಿ ಸಂಸ್ಥೆಯು ಕೇಂದ್ರ ಸರ್ಕಾರದ 
ವಾಯುಸೇನೆ ಹಾಗೂ ಭೂಸೇನೆಗಳ ನಿರ್ಮಾಣಕ್ಕೆ ಸಂಬಂಧಿಸಿದ ರಿಸರ್ಚ್‌ ಮತ್ತು ಡಿಸೈನಿಂಗ್‌ ಆಫ್‌ ರಡಾರ್‌ನ ತಂತ್ರಜ್ಞಾನ 
ನೀಡುವ ಮುಖ್ಯ ಉದ್ದೇಶವನ್ನು ಹೊಂದಿರುತ್ತದೆಂದೂ ಮಾರ್ಚ್‌ 2010ರ ಮಾಹೆಯಲ್ಲಿ ಈ ಸಂಸ್ಥೆಯ ವಿಜ್ಞಾನಿಗಳು ಹಾಗೂ 
ತಂತ್ರಜ್ಞರು ಕೇಂದ್ರ ಸರ್ಕಾರದ ಆಯವ್ಯಯದ ಸಿದ್ಧತೆಗೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದರಿಂದ ಹಾಗೂ 
ಮಾರ್ಚ್‌ ಮಾಹೆಯಲ್ಲಿ ತಂತ್ರಜ್ಞರು ರಾಷ್ಟ್ರಾದ್ಯಂತ ಇರುವ ತಮ್ಮ ವಿವಿಧ ಕೇಂದ್ರಗಳಿಗೆ ಭೇಟಿ ನೀಡಿ ರಡಾರ್‌ಗಳ ವಿನ್ಯಾಸ 
ಮತ್ತು ಸಂಶೋಧನೆಗಳಿಗೆ ಸಂಬಂಧಿಸಿದಂತೆ ಸಲಹೆ ಮತ್ತು ಮಾರ್ಗದರ್ಶನಗಳನ್ನು ನೀಡಬೇಕಾಗಿರುತ್ತದೆಂದೂ ಈ 
ಕಾರಣದಿಂದ ಮಾರ್ಚ್‌ 2010ರೊಳಗೆ ನಡೆಸಬೇಕಾಗಿರುವ ಎಲ್‌.ಆರ್‌.ಡಿ.ಇ. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. 
ಬೆಂಗಳೂರು ಇದರ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಸದಸ್ಯರು ಸಕ್ರಿಯವಾಗಿ ಪಾಲ್ಗೊಳ್ಳಲು ಸಾಧ್ಯವಾಗುವುದಿಲ್ಲವೆಂದೂ 
ಒಂದು ವೇಳೆ ಚುನಾವಣೆ ನಡೆಸಿದಲ್ಲಿ ಬಹತೇಕ ಸದಸ್ಯರು ಮತ ಚಲಾಯಿಸುವ ಹಕ್ಕಿನಿಂದ ವಂಚಿತರಾಗುತ್ತಾರಂದೂ 
ಆದ ಪ್ರಯುಕ್ತ ಪ್ರಜಾಸತ್ತಾತ್ಮಕ ಹಾಗೂ ಮೇಲೆ ತಿಳಿಸಿದ ಬಹುಮುಖ್ಯ ಕಾರಣಗಳಿಂದಾಗಿ ದಿನಾಂಕ : 31-03-2010ರೊಳಗೆ 
ನಡೆಸಬೇಕಾಗಿರುವ ಸಂಘದ ಆಡಳಿತ ಮಂಡಳಿ ಚುನಾವಣೆಯನ್ನು ಒಂದು ವರ್ಷದ ಕಾಲ ಮುಂದೂಡಿ ದಿನಾಂಕ 
31-03-2011ರ ಅಂತ್ಯಕ್ಕೆ ನಡೆಸಲು ಅನುಮತಿಸುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 


ಸಂಘದ ಮನವಿಯನ್ನು ಪರಿಶೀಲಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಸಿಒ 22 ಸಿಎಲ್‌ಎಂ 2010, ಬೆಂಗಳೂರು, ದಿನಾಂಕ: 9ನೇ ಫೆಬ್ರವರಿ 2010. 


ಮೇಲಿನ ಪರಿಸ್ಥಿತಿಯಲ್ಲಿ ಎಲ್‌.ಆರ್‌.ಡಿ.ಇ. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಬೆಂಗಳೂರು ಇದಕ್ಕೆ 
ಅನ್ವಯವಾಗುವಂತೆ ಕರ್ನಾಟಕ ಸರ್ಕಾರವು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 39ಎ (4) 
ಮತ್ತು 121ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ಅಧಿನಿಯಮದ ಪ್ರಕರಣ 28ಎ (4), 28ಎ (5), 28ಬಿ (2). 
29 ಎಫ್‌ (4) ಮತ್ತು 39ಎ (2) ಅನ್ನು ಮಾರ್ಪಾಟು ಮಾಡಿ ಹಾಗೂ ಸರ್ಕಾರಿ ಆದೇಶ ಸಂಖ್ಯೆ : ಸಿಒ 47 ಸಿಎಲ್‌ಎಂ 
2009, ದಿನಾಂಕ : 04-03-2009 ಅನ್ನು ಭಾಗಶಃ ಮಾರ್ಪಡಿಸಿ ಸದರಿ ಸಹಕಾರ ಸಂಘದ ಆಡಳಿತ ಸಮಿತಿಗೆ 
ಚುನಾವಣೆಯನ್ನು ದಿನಾಂಕ : 30-09-2010ರೊಳಗೆ ನಡೆಸುವಂತೆ ಆದೇಶಿಸುತ್ತದೆ. 


೮೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





ಸೂಚನೆ: ಪ್ರಕರಣ 28ಎ (4), 28ಎ(5) 28ಬಿ(2), 29 ಎಫ್‌(4) ಮತ್ತು 39ಎ(ಕ್ಕೆ ಮಾಡಿದ ಈ ಮಾರ್ಪಾಡು 
ದಿನಾಂಕ: 30-09-2010ವರೆಗೆ ಜಾರಿಯಲ್ಲಿರತಕ್ಕದ್ದು. ಈ ಅವಧಿಯು ಮುಗಿದ ನಂತರ ಈ ಆದೇಶದ 
ಮಾರ್ಪಾಡಿಗೆ ಮೊದಲು ಜಾರಿಯಲ್ಲಿದ್ದಂತೆ ಸದರಿ ಪ್ರಕರಣಗಳ ಉಪಬಂಧಗಳು ಪುನಃ ಜಾರಿಗೆ ಬರತಕ್ಕದ್ದು. 
ಈ ಆದೇಶದ ಮೂಲಕ ಮಾರ್ಪಾಡು ಮಾಡಿದಂತೆ ಸದರಿ ಪ್ರಕರಣದ ಹಿಂದಿನ ಕಾಯಾಚರಣೆ ಮೇಲೆ 
ಯಾವುದೇ ಪರಿಣಾಮ ಉಂಟು ಮಾಡತಕ್ಕದ್ದಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌.434 (ಆರೆ. ಎಸ್‌. ಹುಚ್ಚಾಚಾರಿ) 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 


INFRASTRUCTURE DEVELOPMENT SECRETARIAT 


Sub : Development of Green Field Airport at Bellary. 


Read : 1.G.O. 110. 100 120 DIA 2008 dt 6-10-2008. 
2. Letter No. iDeCK / 2008-09 / 983 DT 23° December 2008 of COO, iDeCK. 


Preamble : 


In the G.O. dt 6-10-2008 read at Sl. No. (1) above, sanction was accorded for 
establishment of a new airport at Bellary through PPP on DBOT basis on the following terms:- 


a) The State Government will acquire the extent of land identified by AAl and will be 
leased to the concerned concessionaire for a fixed period on a lease rent basis. 

0) iDeCK shall be the nodal agency for this project and will obtain the required 
clearances for this project from the related departments / authorities. 


2. In the letter read at Sl. No. (2) above, the first advertisement for development of 
Greenfield airport at Bellary was published on 24-12-2008 in the National / Local dailies 
indicating the schedule of bidding :- 


i Dt for issue of RFP-15-01-2009 
ii Bid due date-16-03-2009 
iii. Bid opening date-17-03-2009 


3. In response to the RFP, a single bid was received from M/s MARG and the same was 
opened on 22-01-10 at 4-00 p,m. Now it is proposed to constitute a tneder scrutiny committee 
as required under KTPP Act. Hence this Order. 


Government Order No. IDD 113 ITS 2009, Bangalore Dated ; 06-02-2010. 


As explained in the preamble, a tender Scrutiny Committee (TSC) is constituted to 
carryout the scrutiny of tenders with the following members. 


i Shri K.L. Lokanatha - Director 
iii Shri P.M.K. Aftab - Senior Programmer 
iii SmtK. R. Devika - Asst Director 


2. The Tender Scrutiny Committee shall carry out scrutiny of the tenders strictly in 
accordance with evaluation criteria indicated in RFQ document and procedures specified by the 
GOI. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೩೩ 





3. The Tender Scrutiny Committee shall ensure the confidentiality of the process of 
tender evaluation until orders on the tender are passed. 
By Order and in the name of the Governor of Karnataka, 


(N. Manjula Geetha) 
Dy. Secretary to Government (1/0), 
Infrastructure Development Department. 


P.R. No. 435 


FOREST ECOLOGY AND ENVIRONMENT SECRETARIAT 


Sub: Transfer of lease of diversion of 30.00 ha. of forest land out of 157.85 ha. allotted in 
Kappatgudda Reserve Forest, Mundargi Range, Gadag Division in favour of M/s Suzlon 
Energy Limited to the Investors/Power Producers for development of Wind Power Project. 

Read: 1. Government of Karnataka Order No. FEE 172 FLL 2004,, dated: 13-03-2006. 
2. Letter No. A5(2) GFL. CR.12/07-08, dated: 26-11-2008 of Principal Chief 

Conservator of Forests, Bangalore. 
3. Guidelines of G.0.|. F.No. 8-84/2002-FC, dated: 14-05-2004 and 20-02-2006. 
State Government letter No. FEE 202 FLL 2008, dt: 21-10-2009. 
5. Letter No.8-101/2004-FC, dated: 08-01-2010. Of Government of India, Ministry of 
Environment and Forests, New Delhi. 


ತ 


Preamble: 

Government of India in its letter dated: 06-03-2006 has accorded approval under Forest 
(Conservation) Act, 1980 for diversion of 157.85 ha. of forest land in Kappatgudda Hills in Gadag 
Division for establishing 75 MW Wind Power Project in favour of M/s Suzlon Energy Ltd., Bangalore and 
Government of Karnataka issued G.0. read at (1) above. 

The Principal Chief Conservator of Forests, Bangalore vide their letter dated: 26-11-2008 has 
submitted a proposal read at (2) above to obtain approval of Government of India as per the Government 
of India guidelines dated: 14-5-2004 and 20-02-2006 read at (3) above issued under the Forest 
(Conservation) Act, 1980 for transfer of lease of forest lands diverted in favour of M/s Suzlon Energy 
Limited for establishment of Wind Power Project to the new user agencies i.e. Investors/Power Producers 
according to the list as appended. 

The original user agency i.e. M/s Suzlon Energy Limited, Bangalore has proposed to transfer of 
diversion of 30.00 ha. of forest land out of 157.85 ha. already diverted in favour of him to the new user 
agencies. The original user agency has submitted no objection certificate for such transfer and the new 
user agency have submitted an under taking that they will abide by the conditions stipulated by 
Government of India and Government of Karnataka. 

Accordingly the proposal was recommended to Government of India vide State Government letter 
dated: 21-10-2009 read at (4) above. 

Government of India, Ministry of Environment and Forests, New Delhi vide their letter dated: 
08-01-2010 read at (5) above has conveyed its approval for transfer of lease from M/s Suzlon Energy 
Limited, the original user agency, to the new User Agencies i.e., Investors/power producers. 

The proposal has been examined in detail and hence the order. 

Government Order No. FEE 202 FLL 2008, Bangalore, dated : 01-02-2010. 

In the circumstances explained in the preamble, Government are pleased to accord sanction for 
transfer of lease as per the Guidelines issued by Government of India on 14-05-2004 and 20-02-2006 
Under Forest (Conservation) Act, 1980, from M/s Suzlon Energy Limited, the original User Agency, to the 
44 new User Agencies i.e., the investors/power producers for 30.00 ha. of forest land out of 157.85 ha. of 
forest land in favour of M/s Suzlon Energy Limited for establishment of 75 MW Wind Power Project in 


೮೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





Kapatagudda Reserve Forest, Mundargi Range, Gadag Division, area as already diverted. The list of new 
User Agencies/power producers is enclosed in the Annexure. 

The transfer of lease is subject to the condition that the new User Agencies i.e, the 
investors/power producers, shall abide by all the conditions imposed already in the Government Order 


No. FEE 172 FLL 2004, dated: 13-03-2006. 
By order and in the name of the Governor of Karnataka 


(H.M. MALLIKARJUNA SWAMY) 
Under Secretary to Government 
Forest, Ecology and Environment Department 













































































ANNEXURE 
(For G.O. No. FEE 202 FLL 2008, Dated: 01-02-2010) 
Sl. | Name of the Investors/New User Agency Power to be Forest land to be Balance are 
No. generated (No. of | transferred out of remaining with 
MC) approved are (in original user 
Ha) agency (in ha) 
1. | Mis Globe Transport Co. Pvt. Ltd. 1.25 MW, 1 WTGS |0.25 127.85 
2. | M/s VM Salgaocar & Brother LTD 3.75 MW, 3 WTGS | 0.75 
3. | MIs Vandana Global LTD 1.25 MW, 1 WTGS | 0.25 
4. | M/s INDIAN WIND ENERGY ASSOCIATION 1.25 MW, 1 WTGS |0.25 
5. | M/s TRIVENI ENTERPRISES 1.25 MW, 1 WTGS | 0.25 
6. | M/s ೯೦೯೩೧೦೧ DEv. & MFG CORPORATION 1.25 MW, 1 WTGS |0.25 
7. | M/s BSK TRADING INC 2.50 MW, 2 WTGS | 0.5 
8. | M/s SHAKAMBHRI ENTERPRISES 2.50 MW, 2 WTGS | 0.5 
9. | M/s E. RAMAMURTHY 2.50 MW, 2 WTGS | 0.5 
10. | M/s ENSENBLE INFRASTRUCTURE LTD 1.25 MW, 1 WTGS |0.25 
11. | M/s VISHWA ViSHAL ENG. LTD. 1.25 MW, 1 WTGS | 0.25 
12. | M/s NAVBHARATH INTERNATIONAL LTD 1.25 MW, 1 WTGS |0.25 
13.. | M/s RAMESH KUMAR HANJARIMAL RATHOD 1.25 MW, 1 WTGS |0.25 
14. | M/s VSL MiniNG ೧೧೦೨೯೦7೨ PVT. LTD. 2.50 MW, 2 WTGS | 0.5 
15. | M/s VSL MINING COMPANY PVT. LTD. 6.25 MW, 5 WTGS | 1.25 
16. | Mis VSL Lap & Sons 6.25 MW, 5 WTGS | 1.25 
17. | M/s SURESH KUMAR SHARMA 1.25 MW, 1 WTGS |0.25 
18. | M/s HAPPY VALLEY DEVELOPERS 1.25 MW, 1 WTGS |0.25 
19. | M/s MPR WIND FARMS 1.25 MW, 1 WTGS | 0.25 
20. | M/s REvaATHI RAJU 3.75 MW, 1 WTGS | 0.75 
21. | M/s BHAGYANAGAR INDIA LTD. 9MW, 7 WIGS 1.75 
22. | M/s NUZivEEDU 5೯೯೧5 LTD 5 MW, 4 WIGS 1.00 
23. | M/s VRL [೦೦157105 42.50 MW, 34 8.5 
WTGS 
24. | M/s JINDAL STEEL 1.25 MW, 1 WTGS |0.25 


































































































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೩೫ 
25. | M/s KASHYAP J MAJETHIA 1.25 MW, 1 WTGS | 0.25 
26. | M/s MAGNUM INTERGRAFIKS (೧) LTD 1.25 MW, 1 WTGS | 0.25 
27. | M/s MUKUND KAMATH S 1.25 MW, 1 WTGS | 0.25 
28. | M/s ARATHIV PATIL 1.25 MW, 1 WTGS | 0.25 
29. | M/s VINAY PATIL 1.25 MW, 1 WTGS | 0.25 
30. | M/s BHARATHI ೧ HOLEKUNDE 1.25 MW, 1 WTGS | 0.25 
31. | M/s Mac CHARLES (INDIA) LTD 2.50 MW, 1 WTGS | 0.5 
32. | M/s VM SALGAOCAR SALEs INT. 3.75 MW, 3 WTGS | 0.75 
33. | M/s VM SALGoACcAR BRO PvT LTD 10 MW, 8 WTGS 2 
34. | M/s MANOJ V. TELISARA 1.25 MW, 1 WTGS | 0.25 
35. | M/s SURANA TELECOM LTD 1.25 MW, 1 WTGS | 0.25 
36. | M/s VIKRAM TRADERS 3 MW, 2 WTGS 0.5 
37. | M/s SAPTHAGIRI DISTRILLERIES 3 MW, 2 WTGS 0.5 
38. | M/s BD PaTiL Co 1.25 MW, 1 WTGS | 0.25 
39. | M/s BHARATH PETROLEUM CORP LTD 5 MW, 4 WTGS 1 
40. | M/s INDIAN DESIGNS 1.5 MW, 1 WTGS 0.25 
41. | M/s BHARATH EARTH MOVERS LTD 5 MW, 4 WTGS 1 
42. | M/s SC SHETTARS & Sons 1.25 MW, 1 WTGS | 0.25 
43. | M/s SWARNA CONSTRUCTIONS 1.25 MW, 1 WTGS | 0.25 
44. | Mis KMMI ೦7೯೯೬೨ ೧/7 LTD 1.5 MW, 1 WTGS 0.25 

TOTAL 157.85 30 
0 127.85 
GRAND TOTAL 157.85 157.85 























(H.M. MALLIKARJUNA SWAMY) 
PR 506 Under Secretary to Government 
Forest, Ecology and Environment Departmen 


ಒಳಾಡಳಿತ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಒಳ 16 ಹೊಸಿಲಿ 2010, ಬೆ೦ಗಳೂರು, ದಿನಾಂಕ: 15-02-2010 
ಶ್ರೀ ಎಸ್‌.ಆರ್‌. ಶಿವಾನಂದಮೂರ್ತಿ, ನಿವೃತ್ತ ಎ.ಎ.ಓ. ರವರಿಗೆ ನಿವೃತ್ತಿ ವೇತನ ಮತ್ತು ಉಪದಾನಕ್ಕೆ 
ಅರ್ಹತಾದಾಯಕ ಸೇವೆಯನ್ನು ಪರಿಗಣಿಸುವ ಬಗ್ಗೆ ಹೊರಡಿಸಿರುವ ಸರ್ಕಾರದ ಆದೇಶ ಸಂಖ್ಯೆ ಒಇ 12 ಪೊಸಿಲಿ 2008 
ದಿನಾಂಕ 12-11-2009 ರಲ್ಲಿಯ ಆದೇಶ ಭಾಗದಲ್ಲಿ “ದಿನಾಂಕ 05-07-1973 ರಿಂದ 20-06-1997” ಎಂಬುದರ ಬದಲು 
“ದಿನಾಂಕ 05-07-1973 ರಿಂದ 20-06-1977” ಎಂದು ತಿದ್ದುಪಡಿ ಮಾಡಿ ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಟಿ.ಎನ್‌. ರವಿಪ್ರಕಾಶ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಪಿ.ಆರ್‌. 507 


೮೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





ಸಮಾಜ ಕಲ್ಯಾಣ ಸಚಿವಾಲಯ 


ವಿಷಯ : ಭಾರತ ರತ್ನ ಡಾ: ಬಿ.ಆರ್‌. ಅಂಬೇಡ್ಕರ್‌ ಇವರ ಭಾವಚಿತ್ರವನ್ನು ಸರ್ಕಾರಿ ಕಛೇರಿ ಹಾಗೂ 
ಶಾಲಾ ಕಾಲೇಜುಗಳಲ್ಲಿ ಹಾಕುವ ಬಗ್ಗೆ. 
ಓದಲಾಗಿದೆ : (1) ಸುತ್ತೋಲೆ ಸಂ: ಸಿಆಸುಇ 68 ರಾರಾಆ 2008 ದಿನಾಂಕ: 31-12-2008. 


(2) ದಿನಾಂಕ: 01-02-2010 ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಸಮಾಜ ಕಲ್ಯಾಣ 
ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಡಾವಳಿಗಳು. 
ಸಾವನೆ : 


ಸಂವಿಧಾನ ಶಿಲ್ಪಿ ಡಾ: ಬಿ.ಆರ್‌. ಅಂಬೇಡ್ಕರ್‌ ಇವರ 52ನೇ ಪುಣ್ಯತಿಥಿ ಅಂಗವಾಗಿ ದಿನಾಂಕ: 06-12-2008 
ರಂದು ಏರ್ಪಡಿಸಿದ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡುತ್ತಾ ಡಾ: ಬಿ.ಆರ್‌. ಅಂಬೇಡ್ಕರ್‌ ಇವರ 
ಭಾವಚಿತ್ರವನ್ನು ಎಲ್ಲಾ ಸರ್ಕಾರಿ ಕಛೇರಿಗಳು ಹಾಗೂ ಶಾಲಾ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ಹಾಕಿಸುವಂತೆ ಸೂಚಿಸಿದ್ದರು. 
ಡಾ: ಬಿ.ಆರ್‌. ಅಂಬೇಡ್ಕರ್‌ ಇವರ ಭಾವಚಿತ್ರದ ಪ್ರತಿಗಳನ್ನು ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದ ಪಡೆದು ಅದಕ್ಕೆ ಕಟ್ಟು 
ಹಾಕಿಸಿ ಎಲ್ಲಾ ಕಛೇರಿಗಳಲ್ಲಿ ಅಳವಡಿಸಲು ಕ್ರಮವಹಿಸಬೇಕೆಂದು ಮೇಲೆ (1ರಲ್ಲಿ ಓದಲಾದ ಸುತ್ತೋಲೆಯಲ್ಲಿ ಸೂಚಿಸಲಾಗಿತ್ತು. 
ನಂತರ ದಿನಾಂಕ: 01-02-2010 ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ ಇವರ 
ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಲಾಗಿ ಡಾ: ಬಿ.ಆರ್‌. ಅಂಬೇಡ್ಕರ್‌ ಇವರ ಭಾವಚಿತ್ರವನ್ನು ಸರ್ಕಾರಿ 
ಮುದ್ರಣಾಲಯದಲ್ಲಿ ಮುದ್ರಿಸಿ ಪ್ರತಿಗಳನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸೇರಿದಂತೆ ಸರ್ಕಾರಿ ಕಛೇರಿಗಳು, ಶಾಲಾ 
ಕಾಲೇಜುಗಳಿಗೆ ಸರಬರಾಜು ಮಾಡಬೇಕಾದ ದಿಸೆಯಲ್ಲಿ ಈ ಕೆಳಗಿನಂತೆ ಆದೇಶಿಸಿದೆ. 


(೬. 


ಸರ್ಕಾರಿ ಆದೇಶ ಸಂಖ್ಯೆ: ಸಕಇ 113 ಪಕಸೇ 2009, ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ 2010 


ಸಂವಿಧಾನ ಶಿಲ್ಪಿ ಡಾ: ಬಿ.ಆರ್‌. ಅಂಬೇಡ್ಕರ್‌ ಇವರ ಭಾವಚಿತ್ರವನ್ನು (ಪ್ರೇಮ್‌ ಹಾಕಿಸಿ) ಅನುದಾನಿತ ಶಿಕ್ಷಣ 
ಸಂಸ್ಥೆಗಳು ಸೇರಿದಂತೆ ಎಲ್ಲ ಸರ್ಕಾರಿ ಕಛೇರಿಗಳು, ಶಾಲಾ ಕಾಲೇಜುಗಳಲ್ಲಿ ಅಳವಡಿಸುವುದರ ಉಸ್ತುವಾರಿ ನೋಡಿಕೊಳ್ಳಲು 
ಈ ಕೆಳಗಿನ ಸಮಿತಿಗಳನ್ನು ರಚಿಸಲಾಗಿದೆ:- 


ರಾಜ್ಯ ಮಟ್ಟದ ಸಮಿತಿ: 


(1) ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಇಲಾಖೆ — 
(2) ಸರ್ಕಾರದ ಕಾರ್ಯದರ್ಶಿಗಳು, ಸಿ.ಆ.ಸು. ಇಲಾಖೆ ದ 
(3) ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ದ 
(4) ನಿರ್ದೇಶಕರು, ಸರ್ಕಾರಿ ಮುದ್ರಣಾಲಯ — 
(5) ನಿರ್ದೇಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ ದ 


Ya 


ತ ತ 
eg 


ಶಹ ಖು 
eM el ol ಜ್‌ ಜ್‌ 


(6) ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ ದ ದಸ್ನ - ಕಾರ್ಯದರ್ಶಿ 
ಜಿಲ್ಲಾ ಮಟ್ಟದ ಸಮಿತಿ: 
(1) ಜಿಲ್ಲಾಧಿಕಾರಿಗಳು — ಅಧ್ಯಕ್ಷರು 


(2) ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌ ದ 

(3) ಜಿಲ್ಲಾ ವಾರ್ತಾ ಮತ್ತು ಪ್ರಚಾರಾಧಿಕಾರಿ — 

(4) ಉಪ ನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ದ 

(5) ಉಪ ನಿರ್ದೇಶಕರು, ಪದವಿಪೂರ್ವ ಶಿಕ್ಷಣ ಇಲಾಖೆ — 

(6) ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ — 

ಈ ಸಮಿತಿಗಳ ಜವಾಬ್ದಾರಿಗಳು ಈ ಕೆಳಗಿನಂತಿವೆ. 

(1) ಭಾವಚಿತ್ರವನ್ನು ಜಿಲ್ಲೆಯ ಎಲ್ಲಾ ಸರ್ಕಾರಿ ಕಛೇರಿ, ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಿಗೆ ವಿತರಿಸುವ ಮತ್ತು 
ಅಳವಡಿಸುವ ಕಾರ್ಯವನ್ನು ಜಿಲ್ಲೆ ಮಟ್ಟದ ಸಮಿತಿ ನೋಡಿಕೊಳ್ಳತಕ್ಕದ್ದು. 

(2) ಸಂಬಂಧಪಟ್ಟ ಇಲಾಖೆಗಳು/ಸಂಸ್ಥೆಗಳು ಭಾವಚಿತ್ರಕ್ಕೆ ಉತ್ತಮ ಗುಣಮಟ್ಟದ ಕಟ್ಟು (ಪ್ರೇಮ್‌) ಹಾಕಿಸಿ ಅವರವರ 
ಕಛೇರಿ/ಸಂಸ್ಥೆಗಳಲ್ಲಿ ಸೂಕ್ತ ಜಾಗದಲ್ಲಿ ಇರಿಸತಕ್ಕದ್ದು. ಫ್ರೇಮ್‌ ಹಾಕುವ ವೆಚ್ಚವನ್ನು ಸಂಬಂಧಪಟ್ಟ 
ಇಲಾಖೆಗಳು/ಸಂಸ್ಥೆಗಳು ಭರಿಸತಕ್ಕದ್ದು. 


HNN 
ತ್ತಿ 
ಪಕ 

ಇ ಭಜ 622 


€ 


Ww 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೩೭ 





(3) ಈ ಸಂಬಂಧ ಕೆಲವು ಕಛೇರಿ ಹಾಗೂ ಶಾಲೆಗಳಿಗೆ ಭೇಟಿ ನೀಡುವ ಮುಖಾಂತರ ಭಾವಚಿತ್ರವನ್ನು ಕಛೇರಿಯ 
ಪ್ರಧಾನ ಭಾಗದಲ್ಲಿ ಪ್ರದರ್ಶಿಸಿಲಾಗುತ್ತಿದೆಯೇ? ಎಂಬುದನ್ನು ಖಚಿತಪಡಿಸಿಕೊಂಡು ತ್ರೈಮಾಸಿಕ ವರದಿಯನ್ನು 
ರಾಜ್ಯ ಮಟ್ಟದ ಸಮಿತಿಗೆ ಸಲ್ಲಿಸತಕ್ಕದ್ದು. 


(4) ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಇವರು ಪ್ರತಿ ಜಿಲ್ಲೆಗೆ ಬೇಕಾಗುವ ಭಾವಚಿತ್ರದ ಪ್ರತಿಗಳನ್ನು 
ಜಿಲ್ಲಾಧಿಕಾರಿಗಳಿಗೆ ಸರಬರಾಜು ಮಾಡತಕ್ಕದ್ದು. 


(5) ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಇವರ ಕಛೇರಿಯ ಉಪ ನಿರ್ದೇಶಕರು (ಆಡಳಿತ) ಇವರನ್ನು 
ಸಮನ್ವಯ ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 508 (ಅಶೋಕ್‌ಕುಮಾರ್‌ ಜೆ) 
ಸರ್ಕಾರದ ಅಧೀನ ಕಾರ್ಯದರ್ಶಿ-1 (ಪು 
ಸಮಾಜ ಕಲ್ಯಾಣ ಇಲಾಖೆ 


ENERGY SECRETARIAT 


Sub : Allotment of 5.00 MW capacity of Grid Connected Solar Photovoltaic Power 
Plant to M/s Vishrutha Power Pvt. Ltd.-reg. 


Read : 1. Ministry of New & Renewable Energy, Government of India, New Delhi 
letter No.: 32/61/2007-08/PVSE dated: 24-1-2008. 
2. Letter No.: KRED/07/SPVGCPP/2009/4016 dated: 5/7-12-2009 and No.: 
KRED/07/SPVGCPP/2009/22 dated: 6-1-2010 received from the 
Managing Director, Karnataka Renewable Energy Development Limited, 
Bangalore. 
Preamble: 

In the letter read at (1) above Ministry of New & Renewable Energy (MNRE) has issued 
guidelines for Demonstration Programme on Grid Interactive Solar Photovoltaic Power 
Generation MNRE will provide subsidy of Rs. 12/- per Kwh of power generated through Solar 
Photovoltaic Power Plant and which is supplied to grid with minimum of 1.00 MW generation 
and maximum of 5.00 MW at a place. The developer has to approach Ministry of New & 
Renewable Energy through KREDL after acquisition of land for the project and entering into 
PPA with ESCOMs. 

In the letter read at (2) above, the Managing Director, Karnataka Renewable Energy 
Development Limited, Bangalore has recommended for allotment of 5.00 MW capacity of Grid 
Connected Solar Photovoltaic Power Plant to M/s VIshrutha Power Pvt. Ltd. at Bellary Taluk and 
District. 

Hence the Order:- 


GOVERNMENT ORDER No. EN 616 NCE 2009 BANGALORE, DATED : 16-02-2010. 


Government accords approval for allotment of 5.00 MW capacity of Grid Connected 
Solar Photovoltaic Power Plant to M/s Vishrutha Power Pvt. Ltd. at Bellary taluk and District 
subject to the following conditions:- 


1(a) The allottee shall execute an agreement with Government within 45 days from 
the date of the capacity allotment order failing which the allotment order shall 
become automatically lapsed. There shall be no refund of the application fee 
of Rs. 10,000/- per MW. received by Karnataka Renewable Energy 
Development Limited, Bangalore. 


೮೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





(0) 


(0) 


28) 


PR NO. 509 


(b) 


Such an agreement on Rs. 400.00 Stamp Paper shall be routed through the 
Managing Director, Karnataka Renewable Energy Development Limited, 
Bangalore who shall certify as to its correctness after due scrutiny. 


Before executing the agreement the project developer shall deposit in advance 
with Karnataka Renewable Energy Development Limited, Bangalore the 
detailed project report (DPR) processing fee as per Government Order. 


The project Developer shall obtain all statutory clearance from the respective 
authorities such as Karnataka Power Transmission Corporation Limited, 
Karnataka State Pollution Control Board, Forest, Ecology & Environment 
Department etc. Thereafter, he shall prepare and submit 3 copies of Detailed 
Project Report to the Managing Director, Karnataka Renewable Energy 
Development Limited, Bangalore to enable date to issue technical clearance 
for the project. 


The Deposit amount payable by the project allottee to Karnataka Renewable 
Energy Development Limited, Bangalore shall be adjusted towards a Detailed 
Project Report processing fee. 


The allottee shall achieve financial closure within six months from the date of 
technical clearance for the Detailed Project Report by Karnataka Renewable 
Energy Development Limited, Bangalore. 


The allottee shall take action to complete the project implementation within 12 
months from the date of achieving financial closure. 


Failure to reach any of the project milestones specified in Sl. No. 2,3, &4 in 
the same order would constitute sufficient grounds to result in automatic 
cancellation of allotment. No notice on this account will be given to the allottee. 


The project Developer shall enter into a Wheeling and Banking Agreement 
with Karnataka Power Transmission Corporation Limited (KPTCL) IN CASE of 
SELLING POWER TO the third party and in case of Power Purchase 
Agreement with KPTCL / concerned ESCOMs. 


The allottee Company may seek full co-operation from the concerned Officers 
of the Government at the District and State level to ensure speedy completion 
of the project. 


In the allotted site if any of the Government Project comes up, the Government 
Projects will have priority and the developer should not claim any 
compensations. 


Government has reserved the power to cancel/modify this Order. 


The Developer is wholly responsible for the objections raised by local people if 
any. 


By Order and in the name of the Governor of Karnataka 


(S.J. SAMPATH KUMAR) 
Under Secretary to Government 
Energy Department. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೩೯ 





ENERGY SECRETARIAT 
Sub: Transfer of 39.2 MW wind power capacity in favour of M/s EN Renewable 
Energy Limited-reg. 


Government Order No. EN 201 NCE 2005 dated: 18-8-2005. 
Government Order No. EN 398 NCE 2005 dated: 20-4-2006. 


1 

2. 

3. Government Order No. EN 200 NCE 2006 dated: 19.5.2006. 

4 Letter No. KRED/08/ENREL-EIL/2010/241 dated: 20/23.1.2010 received 
from the Managing Director, Karnataka Renewable Energy Development 
Limited, Bangalore. 


Read: 


Preamble: 

In the Government Order read at (1) above, approval has been accorded for 
implementation of 37.6 MW capacity wind power project at Shimoga and Belgaum Districts in 
favour of M/s Enercon India Limited. 

In the Government Order read at (2) above, approval has been accorded for 
implementation of 236.81 MW capacity wind power project at Gadag and Belgaum Districts in 
favour of M/s Enercon India Limited. 

In the Government Order read at (3) above, approval has been accorded for 
enhancement of wind power capacity from 37.6 MW to 89.6 MW. 

The Managing Director, Karnataka Renewable Energy Development Limited, Bangalore 
in his letter read at (4) above has recommended for transfer of 39.2 MW wind power capacity 
from out of 236.81 MW (24.8 MW) and 89.6 MW (14.4) in favour of M/s EN Renewable Energy 
Limited from M/s Enercon India Limited at Belgaum District. 

The proposal has been examined in detail and the following Orders are issued:- 

GOVERNMENT ORDER No. EN 26 NCE 2010 BANGALORE, DATED : 16-02-2010. 

Government accords approval for transfer of 39.2 MW wind power capacity from out of 
236.81 MW (24.8 MW) and 89.6 MW (14.4) in favour of M/s EN Renewable Energy Limited from 
M/s Enercon India Limited as detailed below and subject to the following conditions:- 



















































































pia ಗಟ ಚಟ ಭಕ್ಷ 
number 
A Sonahatti 2 1 
Kakthi 98 5 
Kakthi 99 4 17 13.6 
Kakthi 173 5 
Kakthi 176 2 
Kanabargi EN 398 60 1 4 3.2 
Kakthi NCE 176 3 
2005 
Ganginahal Dated: 32 1 
Sonahatti 20.4.2006 | 2 2 4 3.2 
Nandi 41A 1 Belgaum 
Kanabargi 60 1 6 4.8 District 
Bharmenhatti 18 5 
31 No’s |248MW 







































































೮೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 
B Sonahatti 2 1 

Bharmenhatti EN 200 18 2 

Bharmenhatti NCE 26 1 18 14.4 Belgaum 

2006 

Bharmenhatti Dated: 16 2 District 

Bharmenhatti 19.5.2006 | 13 1 

Nandi 41A 11 

18 No’s 14.4 MW 
Total A&B 49 No’s 39.2 MW 





























1 M/s EN Renewable Energy Limited shall execute an agreement with Government within 
45 (forty five) days from the date of issue of this Order. 


2 PPAis assigned to BESCOM. BESCOM shall execute the PPA/Wheeling and Banking 
with M/s EN Renewable Energy Limited within a period of one month. 


3 The Government has reserved the power to Cancel/modify this Order. 


The other terms and conditions of the Government Order No.: EN 201 NCE 2005 dated: 
18-8-2005 and Government Order No.: EN 398 NCE 2005 dated: 20-04-2006 shall IPSO 
FACTO applicable 


By Order and in the name of the Governor of Karnataka 


(S.J. SAMPATH KUMAR) 
Under Secretary to Government 


Energy Department. 


PR NO. 510 


ಒಳಾಡಳಿತ ಸಚಿವಾಲಯ 


: ಶ್ರೀ ದೀಪಕ್‌ ಹುಕುಂಚಂದ್‌ ಓಸ್ವಾಲ್‌, ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ ಸಿ.ಜೆ. (ಕಿವಿ) 
ಮತ್ತು ಜೆ.ಎಂ.ಎಫ್‌.ಸಿ ನ್ಯಾಯಾಲಯ, ಮುಧೋಳ್‌ ಇವರ ಪರಿವೀಕ್ಷಣಾ ಅವಧಿಯನ್ನು ವಿಸ್ತರಿಸಿ, 
ತೃಪ್ತಿಕರವೆಂದು ಘೋಷಿಸುವ ಕುರಿತು. 

ಓದಲಾಗಿದೆ: 1) ಸರ್ಕಾರದ ಅಧಿಸೂಚನೆ ನಂ. ಒಇ 845 ಪಿಪಿಇ 2005, ದಿನಾಂಕ : 03-05-2006. 


2) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ನಂ. 
ಡಿಪಿಎನ್‌/ಸಿಶಾ.1/ 37 (26) / 2008-09, ದಿನಾಂಕ : 02-11-2009 
ಸ್ತಾವನೆ : 
ಶ್ರೀ ದೀಪಕ್‌ ಹುಕುಂಚಂದ್‌ ಓಸ್ವಾಲ್‌, ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ ಸಿ.ಜೆ. (ಕಿವಿ) ಮತ್ತು 
ಜೆ.ಎಂ.ಎಫ್‌.ಸಿ ನ್ಯಾಯಾಲಯ, ಮುಧೋಳ್‌ ಇವರು ಮೇಲೆ (1) ರಲ್ಲಿ ಓದಲಾದ ದಿನಾಂಕ 03-05-2006ರ 
ಅಧಿಸೂಚನೆಯಲ್ಲಿ (ಕ್ರಸಂ. 26) ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ನೇಮಕಗೊಂಡು, ದಿನಾಂಕ : 16-05- 
2006ರ ಪೂರ್ವಾಹ್ನದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. 


(೬. 


ಕೆ ಸದರಿ ಅಧಿಕಾರಿಯ ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿಯು ದಿನಾಂಕ 15-05-2008ಕ್ಕೆ 
ಪೂರ್ಣಗೊಂಡಿರುತ್ತದೆ. ಹುದ್ದೆಗೆ ನಿಗದಿಪಡಿಸಿದ್ದ ಇಲಾಖಾ ಪರೀಕ್ಷೆಗಳಲ್ಲಿ ಒಂದಾದ ಅಕೌಂಟ್ಸ್‌ ಹೈಯರ್‌ ಪರೀಕ್ಷೆಯನ್ನು 
ಪರಿವೀಕ್ಷಣಾ ಅವಧಿಯಲ್ಲಿ ಉತ್ತೀರ್ಣತೆ ಹೊಂದದೆ, ನಂತರ ಅಕೌಂಟ್ಸ್‌ ಹೈಯರ್‌ ಪರೀಕ್ಷೆಯಲ್ಲಿ ಉತ್ತೀರ್ಣತೆ 
ಹೊಂದಿರುತ್ತಾರೆ. ಸದರಿ ಪರೀಕ್ಷಾ ಫಲಿತಾಂಶವು ದಿನಾಂಕ 02-07-2009ರ ರಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಪ್ರಕಟವಾಗಿರುತ್ತದೆ. ಇವರು ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ ಭಾಷೆಯನ್ನಾಗಿ ಅಭ್ಯಸಿಸಿರುವ ಕಾರಣ, 
ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದಕ್ಕೆ ವಿನಾಯಿತಿ ನೀಡಲಾಗಿದೆ. ಉಳಿದಂತೆ ಇಲಾಖೆ ಪರೀಕ್ಷೆಗಳಲ್ಲೊಂದಾದ 
ಜನರಲ್‌ ಲಾ ಭಾಗ-1 ಅನ್ನು ಪರಿವೀಕ್ಷಣಾ ಅವಧಿಯೊಳಗೆ ಪಾಸು ಮಾಡಿರುತ್ತಾರೆ. 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೪೧ 





3. ಈ ಅಧಿಕಾರಿಯವರಿಗೆ ಸಂಬಂಧಪಟ್ಟಂತೆ 2006-07, 2007-08 ಮತ್ತು 2008-09ನೇ ಸಾಲಿನ 
ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳಲ್ಲಿ ಸದರಿ ಅಧಿಕಾರಿಯವರ ವಿರುದ್ಧ ಯಾವುದೇ ವ್ಯತಿರಿಕ್ತ ಷರಾ ಇರುವುದಿಲ್ಲ. 
ಅಧಿಕಾರಿಯವರು ಸದರಿ ಅವಧಿಯಲ್ಲಿ ಇಲಾಖೆಯ ಅವಕೃಪೆಗೆ ಒಳಗಾಗಿರುವುದಿಲ್ಲ ಮತ್ತು ಇವರ ಮೇಲೆ ಯಾವುದೇ 
ಇಲಾಖಾ ವಿಚಾರಣೆಯನ್ನು ಹೂಡಿರುವುದಿಲ್ಲ ಹಾಗೂ ಸದ್ಯದ ಪರಿಸ್ಥಿತಿಯಲ್ಲಿ ಹೂಡುವ ಅವಶ್ಯಕತೆಯು ಇರುವುದಿಲ್ಲ. 


3. ಆದುದರಿಂದ ಸದರಿ ಅಧಿಕಾರಿಯವರ ಪರಿವೀಕ್ಷಣಾ ಅವಧಿಯನ್ನು ಕರ್ನಾಟಕ ನಾಗರಿಕ ಸೇವಾ 
(ಪರಿವೀಕ್ಷಣಾ) ನಿಯಮಗಳು 1977ರ ನಿಯಮ 4ರ ಉಪನಿಯಮ (ರ ಅನ್ವಯ ದಿನಾಂಕ : 16-11-2008 ರಿಂದ 02- 
07-2009ರವರೆಗೆ ವಿಸ್ತರಿಸಿ, ಸದರಿ ನಿಯಮಾವಳಿಯ ನಿಯಮ 5(1)(ಎ)ರ ಅನುಸಾರ ದಿನಾಂಕ : 03-11-2009ರಿಂದ 
ಪರಿವೀಕ್ಷಣಾ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಘೋಷಿಸುವಂತೆ ನಿರ್ದೇಶಕರು, ಅಭಿಯೋಗ ಮತ್ತು 
ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರು ಮೇಲೆ (2) ರಲ್ಲಿ ಓದಲಾದ ಪತ್ರದಲ್ಲಿ ಕೋರಿರುತ್ತಾರೆ. 


ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ, ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರದ ಆದೇಶ ನಂ. : ಒಳ 447 ಪಿಪಿಇ 2009, ಬೆಂಗಳೂರು, ದಿನಾಂಕ : 10ನೇ ಫೆಬ್ರವರಿ 2010 


ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಶೀಲಿಸಿ, ಸರ್ಕಾರವು ಕರ್ನಾಟಕ ನಾಗರಿಕ ಸೇವೆಗಳ (ಪರಿವೀಕ್ಷಣಾ) 
ನಿಯಮಗಳು 1977ರ 4ನೇ ನಿಯಮದ ಉಪ ನಿಯಮ (1)(1) ರನ್ವಯ ಶ್ರೀ ದೀಪಕ್‌ ಹುಕುಂಚಂದ್‌ ಓಸ್ಟಾಲ್‌, ಸಹಾಯಕ 
ಸರ್ಕಾರಿ ಅಭಿಯೋಜಕರು, ಅಧಿಕ ಸಿ.ಜೆ. (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ ನ್ಯಾಯಾಲಯ, ಮುಧೋಳ್‌ ಅವರ ಪರಿವೀಕ್ಷಣಾ 
ಅವಧಿಯನ್ನು ದಿನಾಂಕ : 16-11-2008 ರಿ೦ದ 02-07-2009 ರವರೆಗೆ ವಿಸ್ತರಿಸಿ, 1977ರ ಕರ್ನಾಟಕ ನಾಗರಿಕ ಸೇವೆಗಳ 
(ಪರಿವೀಕ್ಷಣಾ) ನಿಯಮಗಳ ನಿಯಮ 5(1(ಎ)ರ ಅನ್ವಯ ದಿನಾಂಕ : 03-07-2009 ರಂದು ತೃಪ್ತಿಕರವಾಗಿ 


ಪೂರೈಸಿರುತ್ತಾರೆಂದು ಸರ್ಕಾರವು ಘೋಷಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಪೋಸಾ ಮತ್ತು ಅಭಿಯೋಗಗಳು) 


ಪಿ.ಆರ್‌.451 


ಇಂಧನ ಸಚಿವಾಲಯ 


ವಿಷಯ : ಮೆ॥ ಆರ್‌ಎಸ್‌ಆರ್‌ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ 2.00 ಮೆಗಾವ್ಯಾಟ್‌ ಸಾಮರ್ಥ್ಯದ ಕಿರು 
ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 


ಓದಲಾಗಿದೆ: 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ ಕೆಆರ್‌ಇಡಿ/06/ಸುಲೆಕೆರಿಮೊಗರು/2007/1829 ದಿನಾಂಕ : 30-07-2007/16-08-2007. 
2. ದಿನಾಂಕ 23-10-2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು 
ಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ॥ ಆರ್‌ಎಸ್‌ಆರ್‌ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ 
ತಾಲ್ಲೂಕು ಸುಲೆಕೆರಿ ಮೊಗರು ಗ್ರಾಮದ ಬಳಿ ಅಲದಂಗಡಿ ಹೊಳೆಗೆ ಅಡ್ಡಲಾಗಿ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ 
ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 


(೬. 


ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ನಡವಳಿಯ ಪ್ರಕಾರ ದಿನಾಂಕ: 23-10-2009ರಂದು ಜರುಗಿದ ಹಂಚಿಕೆ 
ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. ಮೆ। ಆರ್‌ಎಸ್‌ಆರ್‌ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ 
ಇವರಿಗೆ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ:- 


೮೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ: ಅಎನ್‌ 571 ಎನ್‌ಸಿಇ 2009, ಬೆಂಗಳೂರು, ದಿನಾಂಕ: 8ನೇ ಫೆಬ್ರವರಿ 2010. 
ಮೆ॥ ಆರ್‌ಎಸ್‌ಆರ್‌ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲ್ಲೂಕು ಸುಲೆಕೆರಿ 


ಮೊಗರು ಗ್ರಾಮದ ಬಳಿ ಅಲದಂಗಡಿ ಹೊಳೆಗೆ ಅಡ್ಡಲಾಗಿ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ 
ಯೋಜನೆಯನ್ನು (Weir Latitude: 1326100” Longitude:75°13'27” Power (10056-180166: 
13526'08'' Longitude:75 °22'40”) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ.:- 


(ಈ) 


(ಆ) 


(ಇ) 


(ಈ) 


2(ಅ) 


(ಆ) 


ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಮೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 


ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ 
ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ 


ಒಡಂಬಡಿಕೆಯನ್ನು ರೂ. 400.00 ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 

ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ 
ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) ಪರಿಷ್ಕರಿಸಲು ಮೆಗಾ ವ್ಯಾಟ್‌ 
ಒಂದಕ್ಕೆ ಸರ್ಕಾರದ ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 


ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, 
ಅರಣ್ಯ, ಜೀವಿಶಾಸ್ತ್ರ & ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್‌ 
ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಷಿಯರೆನ್ಸ್‌ಗಾಗಿ 
ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು 
ಸಲ್ಲಿಸತಕ್ಕದ್ದು. 

ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು. 
ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 


ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ 
ಕೊಟ್ಟ ಆರು ತಿಂಗಳ ಒಳಗಾಗಿ ಫೈನಾನ್ಷಿಯಲ್‌ ಕ್ಲೋಷರನ್ನು ಸಾಧಿಸತಕ್ಕದ್ದು. 

ಫೈನಾನ್ಷಿಯಲ್‌ ಕ್ಲೋಷರನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 

ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು 
ತಂತಾನೇ ಯಾವ ಮುನ್ನೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 


ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್‌ 
ಖರೀದಿ ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 

ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / 
ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಠಾನ ಪೂರ್ಣಗೊಳಿಸತಕ್ಕದ್ದು. 

ಈ ಕಿರು ಜಲ ವಿದ್ಯುತ್‌ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್‌ / ನೀರಾವರಿ / 
ಕುಡಿಯುವ ನೀರಿನ ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ 
ಯೋಜನೆಗೆ ಯಾವುದಾದರೂ ಇತರೆ ಯೋಜನೆಗಳಿಂದ ಧಕ್ಕೆಯಾದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು 
ನಿರೀಕ್ಷಿಸುವಂತಿಲ್ಲ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೪೩ 





9. ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ 
ಹೊಣೆಗಾರರಾಗಿರುತ್ತಾರೆ. 

10. ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು 
ಮುಳುಗಡೆಯಾದಲ್ಲಿ, ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ 
ಜವಾಬ್ದಾರರಾಗಿರುತ್ತಾರೆ. 

11. ಸದರಿ ಆದೇಶವನ್ನು ರದ್ದುಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 


12. ಡಿ.ಪಿ.ಆರ್‌. ತಯಾರು ಮಾಡಿದ ಮೇಲೆ ಕ್ರೆಡಲ್‌ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ 
ಇಲಾಖೆಗಳಿಗೆ ಡಿ.ಪಿ.ಆರ್‌. ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ 


ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 452 (ಎಸ್‌. ಜೆ. ಸಂಪತ್‌ ಕುಮಾರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 
ENERGY SECRETARIAT 
CORRIGENDUM 


No: EN 451 NCE 2009, Bangalore, Date : 10-02-2010 


In the Government Order No : EN 451 NCE 2009 dated : 17-08-2009 the “Serial No. 2 of Read” 
portion shall be substituted by “Government Order No: EN 146 NCE 2009 dated : 31-03-2009”. 

The second para of the preamble portion of the Government Order No: EN 451 NCE 2009 dated 
: 17-8-2009 shall be substituted by the following para :- 

“In the Government Order read at (2) above sanction has been accorded for the transfer of 1.25 
MW wind power capacity in favour of M/s P. Venganna Setty & Brothers at Kanavihalli village, Sogi 
Reserved Forest area (Survey No : 195), Harapanahalli Taluk, Davangere District.” 

In the Order portion of the Government Order No : EN 451 NCE 2009 dated : 17-08-2009 the 
name appearing as “M/s ೧. Venganna Setty & Brothers (Phase-2)” shall be read as : “M/s ೧. Venganna 
Setty & Brothers”. 


By Order and in the name of the Governor of Karnataka 
(S.J. SAMPATH KUMAR) 
PR NO. 453 Under Secretary to Government 
Energy Department. 


HEALTH AND FAMILY WELFARE SECRETARIAT 
Sub: According to administrative approval to the estimates for construction of ANM Sub- 
Centres in alternate places under SICF component of KHSDRFP- reg. 
Read: 1) Govt Order No. HFWI/KHSDRP/SECT/Civ-1/2007-08 Bangalore dt. 9-11-2007. 
2) Proceedings of the 19" meeting of Programme Steering Committee dt.04-01-2010. 
Preamble : 

In the Government Order read at (1) above, Government have accorded administrative approval 
to the estimates for construction of ANM Sub-Centres at Benal in Basavana Bagewadi Taluk, Bijapur 
District and Budihal in Indi Taluk, Bijapur District. They were approved for Rs. 16.00 lakhs each under 
SICF Component of World Bank assisted Karnataka Health System Development and Reform Project 
(KHSDRP). Since, the site at Budihal is not available, it is decided to take up the construction of ANM 


೮೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





Sub-Centre at Bathagunki instead of Budihal as decided earlier. Likewise the tender for construction of 
ANM Sub-Centre at Benal was not called for, because, KBJNL had already taken up the work. Therefore, 
it is decided to take up the work at Mannur, Basavana Bagewadi Taluk instead of Benal. 


The Executive Engineer, KHSDRP Division, Dharwad have submitted detailed fresh estimates 
amounting to Rs. 17.50 lakhs each, based on SR of PWD, Belgaum Circle for 2008-09 for construction of 
ANM Sub-Centres in the alternate places and have sought administrative approval for the same. 


Accordingly, Programme Steering Committee in its meeting held on 4.1.2010 has accorded 
approval for the above fresh estimates and take up the works as per Local Shopping Procedure of the 
World Bank’s approved Procurement Plan. 


Hence the following Order. 
Govt. Order No. HFW/KHSDRP/Sect/Civil-3/2007-08, Bangalore, dated : 15-02-2010 


Under the circumstances stated above, administrative approval is accorded for the estimates for 
construction of ANM Sub-Centres in alternate places at Mannur in lieu of Benal in Basavana Bagewadi 
Taluk, Bijapur district and Bathagunki in lieu of Budihal in Indi Taluk, Bijapur Diustrict each amounting to 
Rs. 17.50 lakhs and to take up the works as per local shopping procedure of the World Bank approved 
Procument Plan. 


The above expenditure is debitable to the Head of Account “4210-01-110-1-87-139 (SICF 
Component)” for the corresponding financial year. 


By Order and in the name of the Governor of Karnataka 
M. SHASHIDHAR 
Deputy Secretary to Government 
P.R.454 KHSDRP 
Health and Family Welfare Department. 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ಮೈಸೂರು ಸಕ್ಕರೆ ಕಾರಾನೆ (ನಿ) ಇದರ ಪುನಶ್ಚೇತನಕ್ಕೆ ಸರ್ಕಾರದಿಂದ ಆರ್ಥಿಕ ನೆರವು- 
2009-10ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಿರುವ ಹಣದ ಬಿಡುಗಡೆ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 70 ಎಸ್‌ಜಿಎಫ್‌ 2009 ದಿನಾಂಕ : 03-08-2009. 
ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರು ಸಕ್ಕರೆ ಕಾರಾನೆ ರವರ ಪತ್ರ ಸಂಖ್ಯೆ 
ಎಂಎಸ್‌ಕೋ/ಎಂಡಿ/ಡಿಬ/790 ದಿನಾಂಕ : 01-01-2010. 
ಪ್ರಸ್ತಾವನೆ : 
ಮೇಲೆ ಓದಲಾದ (1) ರಲ್ಲಿರುವ ಸರ್ಕಾರದ ಆದೇಶದಲ್ಲಿ ಮೈಸೂರು ಸಕ್ಕರೆ ಕಾರ್ಬಾನೆಯ ಪುನಶ್ಚೇತನಕ್ಕಾಗಿ ರೂ. 
10.00 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 


ಮೇಲೆ ಓದಲಾದ (2) ರಲ್ಲಿರುವ ವ್ಯವಸ್ಥಾಪಕ ನಿರ್ದೇಶಕರು ಮೈಸೂರು ಸಕ್ಕರೆ ಕಾರ್ಪಾನೆ ರವರ ಪತ್ರದಲ್ಲಿ 
ಕಾರ್ಯಾನೆಯನ್ನು ಪುನಃಶ್ಚೇತನಗೊಳಿಸುವ ಯೋಜನಾ ವರದಿಯನ್ನು 50.00 ಕೋಟಿ ರೂ.ಗಳ ಬದಲಿಗೆ 61.70 ಕೋಟಿ 
ರೂ.ಗಳಿಗೆ ಪರಿಷ್ಠರಿಸಿಕೊಳ್ಳುವಂತೆ ವರದಿ ಮಾಡಿ 2009-10ನೇ ಸಾಲಿನ ಆಯವ್ಯಯದಲ್ಲಿ ಕಾರ್ಯಾನೆಯ ಪುನಶ್ಚೇತನಕ್ಕಾಗಿ 
ಒದಗಿಸಲಾಗಿರುವ 50.00 ಕೋಟಿ ರೂ.ಗಳ ಅನುದಾನದಲ್ಲಿ ದುಡಿಯುವ ಬ೦ಡವಾಳಕ್ಕಾಗಿ ರೂ. 6.20 ಕೋಟಿ ರೂ.ಗಳನ್ನು 
ಬಿಡುಗಡೆ ಮಾಡುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 


ವ್ಯವಸ್ಥಾಪಕ ನಿರ್ದೇಶಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ 2009-10ನೇ ಸಾಲಿನ ಅನುದಾನದಲ್ಲಿ 
ಒದಗಿಸಲಾಗಿರುವ 50.00 ಕೋಟ ರೂ.ಗಳಲ್ಲಿ ಕಾರ್ಪಾನೆಗೆ ಬಂಡವಾಳ ಹೂಡಿಕೆಗಾಗಿ 5.00 ಕೋಟಿ ರೂ.ಗಳನ್ನು 
ಕಾರ್ಬಾನೆಗೆ ಬಿಡುಗಡೆಗೊಳಿಸಲು ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೪೫ 





ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 70 ಎಸ್‌ಜಿಎಫ್‌ 2009 (2), ಬೆಂಗಳೂರು, ದಿನಾಂಕ : 15ನೇ ಫೆಬ್ರವರಿ 2010 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ ಮೈಸೂರು ಸಕ್ಕರೆ ಕಾರ್ಲಾನೆ (ನಿ) ಮಂಡ್ಯ, ಈ 
ಕಾರ್ಯಾನೆಗೆ 2009-10ನೆ ಸಾಲಿಗೆ ಕಾರ್ಬ್ಯಾನೆಯ ಪುನಶ್ಚೇತನ ಸಂಬಂಧ ಬಂಡವಾಳ ಹೂಡಿಕೆಗಾಗಿ 5.00 ಕೋಟಿ 
ರೂ.ಗಳನ್ನು (ಐದು ಕೋಟಿ ರೂ.ಗಳು ಮಾತ್ರ) ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿಯನ್ನು ನೀಡಲಾಗಿದೆ. 


2009-10ನೇ ಸಾಲಿನ ಅನುದಾನದಲ್ಲಿ ಕಾರ್ಬಾನೆಯ ಪುನಃಶ್ಚೇತನ ಸಂಬಂಧ ಲೆಕ್ಕಶೀರ್ಷಿಕೆ “4852-02-190-0-04 
(ಯೋಜನೆ) 211 - ಹೂಡಿಕೆ” ಅಡಿಯಲ್ಲಿ ಒದಗಿಸಲಾಗಿರುವ 50.00 ಕೋಟಿ ರೂ.ಗಳಲ್ಲಿ ಎರಡನೆಯ ಕಂತು 5.00 ಕೋಟಿ 
ರೂ.ಗಳನ್ನು ಬಿಡುಗಡೆಗೆ ಮ೦ಜೂರು ಮಾಡಲಾಗಿದೆ. 


ಹಣ ಸೆಳೆಯುವ ಅಧಿಕಾರಿಯು ಸಹಾಯಕ ನಿರ್ದೇಶಕರು (ಹೆಚ್‌.ಆರ್‌.ಡಿ ಆಡಳಿತ ಮತ್ತು ಇಎಂ) ಜಿಲ್ಲಾ ಕೈಗಾರಿಕಾ 
ಕೇಂದ್ರ ಮಂಡ್ಯ, ಆಗಿದ್ದು ಸದರಿಯವರು ಹಣ ಸೆಳೆಯುವ ಬಿಲ್ಲನ್ನು ಆಯುಕ್ತರು, ಕಬ್ಬು ಅಭಿವೃದ್ದಿ ಹಾಗೂ ಸಕ್ಕರೆ 
ನಿರ್ದೇಶಕರು, ಬೆ೦ಗಳೂರು ಇವರ ಮೇಲು ಸಹಿಯೊಂದಿಗೆ ಖಜಾನೆಗೆ ಸಲ್ಲಿಸಬೇಕು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 185 ವೆಚ್ಚ-1/2010 ದಿನಾಂಕ : 08-02-2010 
ರಲ್ಲಿ ನೀಡಲಾದ ಸಹಮತಿಯಂತೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆನಂದಕುಮಾರ್‌ 
ಪೀಠಾಧಿಕಾರಿ (ಸಕ್ಕರೆ) 
ವಾಣಿಜ್ಜ ಮತ್ತು ಕೈಗಾರಿಕೆ ಇಲಾಖೆ. 


ಪಿ.ಆರ್‌.455 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ವಿಷಯ : ಕರ್ನಾಟಕ ಆರೋಗ್ಯ ವ್ಯವಸ್ಥೆ ಅಭಿವೃದ್ಧಿ ಮತ್ತು ಸುಧಾರಣಾ ಯೋಜನೆಯಡಿ ಅಧೀಕ್ಷಕ ಅಭಿಯಂತರ 
ಮುಖ್ಯ ಕಛೇರಿಯಲ್ಲಿ ಮತ್ತು ಹೊಸದಾಗಿ ಸೃಜಿಸಲಾಗಿರುವ 7 ಉಪ ವಿಭಾಗಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಸಹಾಯಕ/ಕಿರಿಯ 
ಅಭಿಯಂತರರಿಗೆ, ಭಾರತ ಸಂಚಾರ ನಿಗಮ ನಿಯಮಿತ, ಬೆಂಗಳೂರು, ಇವರ ಸಿಯುಜಿ, ನೆಟ್‌ವರ್ಕ್‌ 
ಯೋಜನೆಯಡಿಯಲ್ಲಿ ಸಿಮ್‌ ಕಾರ್ಡ್‌ಗಳನ್ನು ಖರೀದಿಸುವ ಬಗ್ಗೆ. 
ಓದಲಾಗಿದೆ : 1) ಅಧೀಕ್ಷಕ ಅಭಿಯಂತರರು, ಕೆಹೆಚ್‌ಎಸ್‌ಡಿಆರ್‌ಪಿರವರ ಅನಧಿಕೃತ 
ಟಿಪ್ಪಣಿ ಸ ಸಂಖ್ಯೆ: ಆಕುಕ/ ಕೆಹೆಚ್‌ಎಸ್‌ಡಿಆರ್‌ಪಿ/ಅಅ/ಬೆ೦/ಸಿ3/ಸಿಮ್‌/2009-10/207 
ದಿನಾಂಕ: 7- ಸ 2009. 
ಸಾವನೆ : 


ಮೇಲೆ (1ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯನ್ವಯ ಅಭಿಯಂತರರ ಶಾಖೆಯ ಮುಖ್ಯ ಕಛೇರಿಗೆ ಕೆಲವು 
ಹುದ್ದೆಗಳನ್ನು ಹೊಸದಾಗಿ ಸೃಜಿಸಲಾಗಿರುತ್ತದೆ ಮತ್ತು ಹೊಸ ಉಪ ವಿಭಾಗಗಳಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಸಹಾಯಕ/ಕಿರಿಯ ಅಭಿಯಂತರರು ಇವರುಗಳೊಂದಿಗೆ ನಿಗದಿತ ವೇಳೆಯಲ್ಲಿ 
ಪೂರ್ಣಗೊಳಿಸಬೇಕಾದ/ಕೈಗೊಳ್ಳಬೇಕಾದ ಯೋಜನೆಗಳ ಕಾಮಗಾರಿಗಳ ಬಗ್ಗೆ ಸಂಪರ್ಕಿಸಬೇಕಾಗುತ್ತದೆ ಮತ್ತು ಆಗಿಂದಾಗ್ಗೆ 
ಕಾಮಗಾರಿಗಳ ಪ್ರಗತಿಯ ಬಗ್ಗೆ ಮಾಹಿತಿಯನ್ನು ಪಡೆಯಲು, ಅಂತರ್ಜಾಲ ಆಧಾರಿತ ಯೋಜನಾ ನಿರ್ವಾಹಣಾ ವ್ಯವಸ್ಥೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವವರಿಂದ ಅಗತ್ಯ ಮಾಹಿತಿಗಳನ್ನು ಪಡೆಯಲು ಮತ್ತು ಸದರಿ ಶಾಖೆಯಲ್ಲಿ ಕರ್ನಾಟಕ ರಾಜ್ಯ 
ಪೊಲೀಸ್‌ ಗೃಹ ನಿರ್ಮಾಣ ನಿಗಮ ನಿಯಮಿತ ಬೆಂಗಳೂರು ಇವರ ವತಿಯಿಂದ ಕಾರ್ಯನಿರ್ವಹಿಸುತ್ತಿರುವವರನ್ನು ಎಲ್ಲಾ 
ವಿಭಾಗ ಮತ್ತು ಉಪ ವಿಭಾಗದವರು ಸಂಪರ್ಕಿಸಬೇಕಾಗಿರುದರಿಂದ ಅಭಿಯಂತರರ ಶಾಖೆಯ ಮುಖ್ಯ ಕಛೇರಿಗೆ ಗೊ 
ಹೊಸದಾಗಿ ಸೃಜಿಸಲಾಗಿರುವ ಏಳು ಉಪ ವಿಭಾಗಗಳಿಗೆ ಅಗತ್ಯವಿರುವ ಒಟ್ಟು 41 ಸಿಮ್‌ ಕಾರ್ಡ್‌ಗಳನ್ನು ಒದಗಿಸುವಂತೆ 
ಅಧೀಕ್ಷಕ ೬... ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಭಾರತ ಸಂಚಾರ ನಿಗಮ ನಿಯಮಿತ, ಬೆಂಗಳೂರು, ಇವರಿಂದ ಸಿಯುಜಿ, 
ನೆಟ್‌ವರ್ಕ್‌ ಯೋಜನೆಯಡಿಯಲ್ಲಿ ಅಭಿಯಂತರ ಮುಖ್ಯ ಕಛೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿಗಳ ಮತ್ತು ಇತರೆ 
ಅಧಿಕಾರಿಗಳ ಬಳಕೆಗೆ ಒದಗಿಸಲಾಗುವ ಸಿಮ್‌ ಕಾರ್ಡ್‌ ಮತ್ತು ಮಾಸಿಕೆ ವೆಚ್ಚದ ವಿವರಗಳು ಈ ಕೆಳಕಂಡಂತಿವೆ. 


(೬. 


೮೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 



































ಅನುಬಂಧ 
ಕ್ರಸಂ ಪದನಾಮ ಸಂಖ್ಯೆ 1. ನ ಒಟ್ಟು ವೆಚ್ಚ 

1 [ಉಪ ಮುಖ್ಯ ಇಂಜಿನಿಯರ್‌ 1 525/- 350-00 875-00 
2 | ತಾಂತ್ರಿಕ ಸಹಾಯಕರು 1 525/- 350-00 875-00 
೨ ಸಹಾಯಕ ಇಂಜಿನಿಯರ್‌ 16 525/- 350-00 14,000-00 
4 (ಕಿರಿಯ ಇಂಜಿನಿಯರ್‌ 14 525/- 350-00 12.250-00 
5 ಸಾಂಖ್ಯಿಕ ಅಧಿಕಾರಿ 1 525/- 350-00 875-00 
0 ಡಬ್ರ್ಯೂಬಿಪಿಎಮ್‌ಎಸ್‌ 1 525/- 350-00 875-00 
7 | ಸಹಾಯಕ ಕಾರ್ಯಪಾಲಕ 7 525/- 350-00 6125-00 

ಅಭಿಯಂತರರು 

ಒಟ್ಟು 41 35,875-00 




















ಅದರಂತೆ ಈ ಕೆಳಕಂಡ ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ ಗ ಹೆಚ್‌ಎಫ್‌ಡಬ್ಲ್ಯೂ/ ಕೆಹೆಚ್‌ಎಸ್‌ಡಿಆರ್‌ಪಿ/ಸೆಕ್ಟ್‌/ 59/2007,ಬೆಂಗಳೂರು ದಿನಾಂಕ 28ನೇ ಜನವರಿ 2010 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಆರೋಗ್ಯ ವ್ಯವಸ್ಥೆ ಅಭಿವೃದ್ಧಿ ಮತ್ತು 
ಸುಧಾರಣಾ ಯೋಜನೆಯಡಿ ಮೇಲೆ ಅನುಬಂಧದಲ್ಲಿ ನಮೂದಿಸಿರುವ ಅಧಿಕಾರಿಗಳಿಗೆ ಭಾರತ ಸಂಚಾರ ನಿಗಮ 
ನಿಯಮಿತದ, ಸಿಯುಜಿ ನೆಟ್‌ವರ್ಕ್‌ ಯೋಜನೆಯಡಿಯಲ್ಲಿ ಸಿಮ್‌ ಕಾರ್ಡ್‌ ಒಂದಕ್ಕೆ 525/- ರಂತೆ ಒಪ್ಪಿ 41 
(ನಲವತ್ತೊಂದು) ಮೊಬೈಲ್‌ ಸಿಮ್‌ಕಾರ್ಡ್‌ ಒದಗಿಸುವುದಕ್ಕೆ ಮತ್ತು ಸದರಿ ಮೊಬೈಲ್‌ ದೂರವಾಣಿಗಳ ವೆಚ್ಚವನ್ನು 
ಮಾಹೆಯಾನ ಒಂದಕ್ಕೆ ವೆಚ್ಚ ರೂ. 350/- ಗಳವರೆಗೆ ನಿಗದಿಪಡಿಸಿದೆ. ಒಂದು ವೇಳೆ ಅನುಮತಿ ನೀಡಿರುವ ಮೊತ್ತಕ್ಕಿಂತ 
ಹೆಚ್ಚಿನ ಮೊತ್ತ ಪಾವತಿಸಬೇಕಾದಲ್ಲಿ ಆಯಾ ಅಧಿಕಾರಿಗಳ ಸ್ವತ: ಹೆಚ್ಚುವರಿ ಮೊತ್ತವನ್ನು ಲೆಕ್ಕ ಶೀರ್ಷಿಕೆ “0210-04-800-0- 
02 (Miscellaneous Receipt) ಅಡಿಯಲ್ಲಿ ತಮ್ಮ ಸ್ವಂತ ಹಣದಿಂದ ಪಾವತಿಸುವುದು ಎಂಬ ಷರತ್ತಿನ ಮೇರೆಗೆ ಒಟ್ಟು 
ವೆಚ್ಚ ರೂ. 35,875-00 (ರೂಪಾಯಿ ಮೂವತ್ತೈದು ಸಾವಿರದ ಎಂಟುನೂರ ಎಪ್ಪತೈದು ಮಾತ್ರ) ಗಳಿಗೆ ಮಂಜೂರಾತಿ 
ನೀಡಿದೆ. 


ಈ ವೆಚ್ಚವನ್ನು ಕರ್ನಾಟಕ ಆರೋಗ್ಯ ವ್ಯವಸ್ಥೆ ಅಭಿವೃದ್ಧಿ ಮತ್ತು ಸುಧಾರಣಾ ಯೋಜನೆಯ ದೂರವಾಣಿ ಲೆಕ್ಕ 
ಶೀರ್ಷಿಕೆ “ 2210-06-800-0-84 (ಯೋ) 052” ಯಡಿ 2009-10ನೇ ಸಾಲಿನಲ್ಲಿ ಭರಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


(ಎಂ. ಶಶಿಧರ್‌) 
ಸರ್ಕಾರದ ಉಪ ಕಾರ್ಯದರ್ಶಿ, 
ಪಿಆರ್‌-321 ಕೆಹೆಚ್‌ಎಸ್‌ಡಿಆರ್‌ಪಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


HEALTH AND FAMILY WELFARE SECRETARIAT 
CORRIGENDUM 
No HFW (PR) 4 WBA 2010, Bangalore, Dated : 29-01-2010 


In the Government Order No. HFW (PR) 4 WBA 2010 Bangalore dated 23-01-2010 in the page 
No.2 Para No. 1 instead of “1 year ” it shall be read as “2 years.” 


By Order and in the name of the Governor of Karnataka 
(M. Shashidhar) 
P.R 322 Deputy Secretary to Government 
KHSDRP 
Health and Family Welfare Department 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೪೭ 





HEALTH AND FAMILY WELFARE SECRETARIAT 


Sub :- Consultancy Services for “ Preparation of Medium Term Expenditure Framework (MTEF) 
and Public Expenditure Review (PER) of the activities of the Health & Family Welfare 
Dept. of the Govt. of Karnataka for the period of five years from 2010-11 reg. 


Read:- Proceedings of the 19" meeting of Programme Steering Committee dated 04-01-2010 


Preamble: 

Karnataka Health System Development and Reform Project (KHSDRP) is being implemented 
from 11-1-2007 by the Govt. of Karnataka (GoK) with the World Bank assistance at a cost of US $ 206.48 
million (Rs. 898 crores) with the main objective of increasing utilization of essential health services 
(curative, preventive and public health), particularly in the underserved areas and among vulnerable 
groups, to accelerate achievement of the health related Millennium Development Goals (MDGs) Under 
the Programme Finance window of the project, Bank assistance of US $ 55 million is provided over a 
period of 5 years from 2006-07 by way of incentive funding linked to real growth in the spending on 
Primary Health Care by the Gok. 

Programme Financing aims to contribute to realistic budgetary growth in the H& FW expenditure 
in accordance with the projections in the Medium Term Fiscal Plan (MTFP) to ensure that the process of 
planning, execution and monitoring of Public and Primary Health Care activities are strengthened. As a 
strategic plan to manage the resources for improving the Healthcare infrastructure to derive optimal 
benefits of the multiple investments in the health care sector and a step in the implementation of the 
Programme Finance Support, preparation of a Medium Term Expenditure Framework (MTEF) is 
proposed. MTEF is to be used as a tool for the medium term planning of the activities to be carried out by 
the Department of Health & Family Welfare (DoH& FW), over a period of five years. This is also one of the 
agreed action points in the last Implementation Support Mission held in October 2009. 

Services of a Consultancy firm is to be hired for the preparation of the MTEF. After obtaining 
approval of the World Bank for the Terms of Reference (ToR) for assigning the consultancy work for 
preparation of the MTEF, Project has gone through process of shortlisting eligible Consultancy firms by 
inviting Expression of interest (EOI) in leading newspaper, issue of Request for Proposal (RFP) to the 
shortlisted firms for submission of technical and financial bids, evaluation & qualification of the technical 
bids and opening financial bids of the technically qualified firms, 75 points were fixed as the cut off point 
for Technical qualification. Quality and Cost Based Selection (QCBS) method of selection has been 
followed in selecting the Consultancy firm with 80% weightage for technical score and 20 % weightage for 
the financial score. 13 firms responded to the notification seeking EOI of which 6 were shortlisted for issue 
of RFP and 3 firms responded to the RFP, all of whom technically qualified. On the basis of the combined 
score obtained under the QCBS selection method, ICRA Management Consulting Services Limited 
(11/1905) NOIDA have emerged as L-1 and they have bid Rs. 20.56 lakhs+ service tax extra, as 
applicable, for the assignment. IMaCS have handled the assignment of Preparation of MTEF for 
Uttarakhand State Health Development Project in 2008 for World Bank and feedback received from the 
Bank for the quality and adherence to deliverables under the Project by IMaCS is satisfactory. 

Proposal to award the Consultancy Services for “Preparation of Medium Term expenditure 
Framework (MTEF) and Public Expenditure Review (PER) of the activities of the Health & Family Welfare 


೮೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





Dept. of the Govt. Karnataka for the period of five years from 2010-11” to 111805, NoIDA is considered 
and approved by the Programme steering Committee at the meeting held on 4-1-2010. 

Hence the following Order. 

Government Order No. HFW (PR) 6 WBA 2009 Bangalore, dated : 29-01-2010 

In the circumstances explained above, approval is accorded to award Consultancy Services for 
Preparation of Medium Term Expenditure Framework (MTEF) and Public Expenditure Review (PER) of 
the activities of the Health & Family Welfare Dept. of the Govt. of Karnataka for the period of five years 
from 2010-11” to ICRA management Consulting Service Limited (IMaCS), [೫೦/೧೩ at Rs. 20.56 lakhs (fee 
for PER & MTEF is Rs. 8.43 lakhs & Reimbursable Expenses is Rs. 4.60 Lakhs and Fee for Rolling MTEF 
is Rs. 5.08 lakhs & Reimbursable Expenses is Rs. 2.45 lakhs), including traveling and other expenses, 
service tax being extra, as applicable. Scope of the work under the Consultancy Services shall comprise 
of: 

(i) Preparation of MTEF for the period 2010-15; 

(ii) Training the staff of the Health & Family Welfare Department and other relevant Departments, 
to facilities them, both in the use of the MTEF and in preparation of the rolling MTEF year on 
year; 

(iii) Help/Handhold the Project/GoK in the preparation of the Rolling MTEF for the next 2 years 
i.e., 2010 for 2011-2016 & 2011 for 2012-2017 after the MTEF for the period 2010-15 is 
prepared. 


Deliverables under the Consultancy assignment, time limit for submission of the reports and 
terms and payment are: 











Report Brief Contents Time limit Payment 
Report 1 Brief resume of all the materials that are | Within 3 weeks of | 10% of the agreed 
examined and proposed to be used for | signing the contract | fee for PER & MTEF 
various steps of the assignment. agreement 
Report 2 Updation of the PER (Step 1 of the | Within 6 weeks of 


assignment as detailed in the ToR). This | signing of the 
will also include a template in excel | contract agreement 
spreadsheet linking budget codes to 
alternative classifications. 





Report 3 MTEF report covering Steps 2 to 6 of the assignments as detailed in the ToR will be 
delivered within the following schedules: 





Report 3.1 Inception report indicating approach to the | Within 6 weeks of | 10% of the agreed 
MTEF (steps 2 to 6) with the framework of | signing of the | fee for PER & MTEF 
the chapters and the source materials | contract agreement 
analyzed. At this stage, clarity must be 
demonstrated in the way objectives, 
programmes, activities, outputs and 
outcomes are being linked along with 
expenditure outlays. Clarity must also be 
demonstrated about the way resource 
envelopes are being enlisted and 
analysed. 








Report 3.2 | This will inter alia also include the tables | Within 12 weeks of | 20% of the agreed 
Draft Report | and spreadsheets linking objectives, | signing of the | fee for PER & MTEF 
programmes and activities and expenditure | contract agreement 
levels to outputs and outcomes in a 

















ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೪೯ 








multiyear frame work. Draft report must be 
as near complete as possible] 





State Government/KHSDRP will give | Within 3 weeks of | 20% of the agreed 


Ae comments on the draft report within 2 | the receipt of | fee for PER & MTEF 
Rao weeks of receipt of the report. comments from the 
| Govt./KHSDRP 





Final Report | State Government/KHSDRP will give | Within 3 weeks of | 20% of the agreed 
comments on the draft final report within 2 | the receipt of final | fee for PER & MTEF 
weeks of receipt of the report. comments from the 
Govt./KHSDRP 

















Balance 20% of the fee for PER & MTEF would be released to the extent of 10% each after preparation of 
Rolling MTEF for the years 2011-2016 and 2012-17 along with the remuneration quoted for preparation of 
the respective Rolling MTEF. 





A Review Committee consisting of the following shall review the progress of the work and the 
reports submitted by the Consultancy firm from time to time, give its suggestions/views for 


modification/improvement and approve the draft reports submitted by the Consultant firm : 
1. The Commissioner of Health and Family Welfare, Chairman 

The Project Administrator, KHSDRP and Mission Director, NRHM, Member 

The Director of Health and Family Welfare, Member 

The Deputy Secretary (Budget & Resources), Finance Department, Member 

The Joint/Deputy Director (H & FW Schemes), Dept. of Planning, Statistics & Institutional 

Finance, Member 

The JD (Planning), Health and Family Welfare Department, Member 

The Chief Administrative Officer, KHSDRP, Member 

The Chief Accounts Officer, Health and Family Welfare Department, Member 

The CFO, KHSDRP and NRHM, Member Secretary 


ಲಾಲು 


(0 00: ಸ 


The Official Memorandum Constituting the above Committee will be issued separately. 

Expenditure towards this consultancy contract is debitable to the Head of Account “2210-06-800- 
0-84 KHSDRP Project Management & Evaluation - EAP — 051 “. 

ICRA Management Consulting Services Limited (11/1205), NOIDA shall enter into a contract with 
the project detailing therein the team to be deployed, services and reports to be provided by them under 
the Contract and other terms & conditions governing the Consultancy assignment. 


By Order and in the name of the Governor of Karnataka 


(M.Shashidhar) 
P.R. 323 Deputy Secretary to Government 
KHSDRP 
Health and Family Welfare Department 


HEALTH AND FAMILY WELFARE SECRETARIAT 


Sub :- Training of Master Resource Persons for the VHSC under Capacity Building of VHSCs- 
Reg. 
Read :- Proceedings of the 19" meeting of Programme Steering Committee dated 04-01-2010. 


Preamble: 

The Karnataka Health System Development and Reform Project has planned to undertake the 
capacity building of Village Health Sanitation Committee/Arogya Raksha Samithi (VHSC/ARS) in the 
State. In this context, it is decided to conduct training of Master Resource Persons who will in turn train 
the VHSCs/ARSs. The Master Resource Persons are selected from the shortlisted organizations and 
District Programme Officers. It is proposed to conduct the training programme in 4 batches of 40 





೮೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ 


ಭಾಗ-೧ 





members each, totaling 160 Master Resource Persons in the State to carry out the capacity building of 
VHSCSs/ARSs. In this regard, M/s Bharath Gyan Vigyan Samithi has been shortlisted to provide and 
facilitate this training on a single source basis. The approval has been accorded in the 19" meeting of the 
Programme Steering Committee held on 4" January 2010. The estimated costs for the training 
programme are as below : 


Duration : 5 days 


Estimated Cost per batch 


No. of Trainees : 40 Members 










































































ಸ Particulars 1... 
1 Food & Accomodation (40x600x5) Rs. 1,20,000.00 
2 | Facilitator Honorarium @ Rs. 600 per session x 20 sessions Rs. 12,000.00 
3 Travelling allowance actual for Facilitators Rs. 10,000.00 
4 | Travelling allowance for trainees (40x600) Rs. 24,000.00 
5 | Daily allowance for trainees (40x500x5) Rs. 1,00,000.00 
6 Folder, Pen & Pad @ Rs. 200x40 Rs. 8,000.00 
7 Stationery Rs.6,000.00 
8 | Transportation (actual) Rs. 15,000.00 
9 Registration, Banner, Photo Rs. 3,000.00 
10 | Conference Hall Rent (2000x5) Rs. 10,000.00 
11 | CD Projector Rs. 5,000.00 
Total Rs. 3,13,000.00 

Budget for workshop and inauguration programme 
Sl. £ 

Ke Particulars Amount in Rupees 
1 Food @ Rs. 200x100 persons Rs. 20,000.00 
2 Travelling allowance @ Rs. 600x30 - NGO Representatives (actual) Rs. 18,000.00 
3 Registration, Banner & Photo Rs. 5,000.00 
4 Other Expenses Rs. 2,000.00 
Total Rs. 45,000.00 











Total Cost for the Training Programme for Training of Master Resource persons : 




















5/ 

ಸ್ಟಾ Particulars Amount in Rupees 
1 Inauguration Programme Rs. 45,000.00 
2 Four batches trainings @ Rs. 3,13,000 x4 Rs. 12,52,000.00 
3 | Programme Monitoring Fees to M/s BGVS, Bangalore Rs. 50,000.00 
4 | Printing and Photo Copying charges for Training Manuals Rs. 50,000.00 











Total 





Rs. 13,97,000.00 





(Rupees Thirteen Lakhs Ninety Seven Thousand Only) 











ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೫೧ 





Thus the total estimated cost for the training programme for training of the Master Resource 
Persons of is likely to be approximately Rs. 13.97 lakhs. 


Hence the following Order. 
Government Order No. HFW (PR) 06 WBA 2010, Bangalore, dated 30-01-2010. 
Under the circumstances mentioned in the preamble, Government are pleased to accord approval 
to undertake the training of Master Resource Persons under Capacity Building of VHSCs/ARSs. 
Approval is also accorded for the estimated budget of Rs. 13,97,000/- (Rupees thirteen lakhs 
ninety seven thousand only) as detailed in the preamble. 


The expenditure shall be incurred under the Head of Account “2210-06-800-0-82 (Plan) “ under 
PHCF component for the corresponding financial year. 


By Order and in the name of the Governor of Karnataka 
(M.Shashidhar) 
P.R. 324 Deputy Secretary to Government 
KHSDRP 
Health and Family Welfare Department 


ವಸತಿ ಸಚಿವಾಲಯ 
ವಿಷಯ : ಚಿತ್ರದುರ್ಗ ಜಿಲ್ಲೆ, ಹೂಳಲ್ಕರೆ ತಾಲ್ಲೂಕು ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನೇಮಕಾತಿ ಬಗ್ಗೆ. 


ಓದಲಾಗಿದೆ : 1 ಸರ್ಕಾರದ ಆದೇಶ ಸಂ.ವಇ/42/ಹೆಚ್‌ಎಎಂ.1999, ದಿನಾ೦ಕ : 10-05-2000 
2) ಸರ್ಕಾರದ ಆದೇಶ ಸಂ.ವಇಗ8/ಹೆಚ್‌ಎಎಸ್‌.2008, ದಿನಾಂಕ : 16-09-2009 
ಸಾವನೆ : 


ದರಿ 


(೬. 


ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ (1)ರಲ್ಲಿ ಓದಲಾದ ಆದೇಶದನ್ವಯ ಮತ್ತು ಮೇಲೆ (2) ರಲ್ಲಿ 
ಓದಲಾದ ಆದೇಶವನ್ನು ಮುಂದುವರೆಸುತ್ತಾ ಚಿತ್ರದುರ್ಗ ಜಿಲ್ಲೆ, ಹೂಳಲ್ಕರೆ ತಾಲ್ಲೂಕು ಆಶ್ರಯ ಸಮಿತಿಗೆ ಅಧಿಕಾರೇತರ 
ಸದಸ್ಯರನ್ನು ನೇಮಿಸುವ ಬಗ್ಗೆ ಪರಿಶೀಲಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಸರ್ಕಾರದ ಆದೇಶ ಸಂ. ವಇ 02 ಹೆಚ್‌ಎಎಸ್‌ 2010, ಬೆಂಗಳೂರು, ದಿನಾಂಕ 19ನೇ ಜನವರಿ, 2010. 


ಚಿತ್ರದುರ್ಗ ಜಿಲ್ಲೆ, ಹೊಳಲ್ಕೆರೆ ತಾಲ್ಲೂಕು ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ 
ನೇಮಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಶ್ರಯ ಸಮಿತಿಯನ್ನು ಪುನರ್ರಚಿಸಲಾಗಿದೆ. 




















ಅಭ್ಯರ್ಥಿಯ ಹೆಸರು ವರ್ಗ 
1. | ಶ್ರೀ ಬಸವರಾಜ್‌ ಬಿನ್‌ ಹಾಲಪ್ಪ, ಹೊಳಲ್ಕೆರೆ ಸಾಮಾನ್ಯ 
2. | ಶ್ರೀ ವೆಂಕಟೇಶ್‌ ಬಿನ್‌ ಸಣ್ಣ ಹನುಮಪ್ಪ, ಹೊಳಲ್ಕೆರೆ ಪರಿಶಿಷ್ಟ ಜಾತಿ 
3. | ಶ್ರೀ ನಜೀರ್‌ ಸಾಬ್‌ ಬಿನ್‌ ಸೈಯದ್‌ ಬಷೀರ್‌ ಸಾಬ್‌, ಹೊಳಲ್ಕೆರೆ ಅಲ್ಪಸಂಖ್ಯಾತರು 
4. | ಶ್ರೀಮತಿ ಸುಧಾ ಕೋಂ ಹೆಚ್‌. ಸಿ. ಬಸವರಾಜ್‌, ಹೊಳಲ್ಕೆರೆ ಹಿಂದುಳಿದ ವರ್ಗ (ಮಹಿಳೆ) 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


(ಕೆ. ಆರ್‌. ವಲ್ಲೂರ) 
ಪಿಆರ್‌-325 ಪೀಠಾಧಿಕಾರಿ-2 ವಸತಿ ಇಲಾಖೆ 








೮೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 
ಶಿಕ್ಷಣ ಸಚಿವಾಲಯ 
ವಿಷಯ : 2009-10ನೇ ಸಾಲಿಗೆ ರಾಜ್ಯ ವಲಯ ಯೋಜನೆಯ ಮುಂದುವರಿಕೆ ಕಾರ್ಯಕ್ರಮದಡಿ ಉಪ 
ನಿರ್ದೇಶಕರ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ ಕಟ್ಟಡ ನಿರ್ಮಾಣ ಹಾಗೂ ದುರಸ್ತಿಗಾಗಿ 
ಅನುದಾನ ಬಿಡುಗಡೆ ಮಾಡುವ ಕುರಿತು. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ ಇಡಿ 76 ಯೋಯೋಕ 2009, ದಿನಾಂಕ 24-04-2009 
2) ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರುರವರ ಪತ್ರ ಸಂಖ್ಯೆ : ಯೋ 
(7) ಉ.ನಿ.ಕ್ಷೇ.ಶಿ.ಕ.ದು.ಅನು3/2009-10, ದಿನಾಂಕ 16-12-2009 
ಪ್ರಸ್ತಾವನೆ 


ಮೇಲೆ (1ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ 2009-10ನೇ ಸಾಲಿಗೆ ಮುಂದುವರಿಕೆ ಕಾರ್ಯಕ್ರಮಗಳಿಗೆ 
ಅನುಮೋದನೆ ನೀಡಿ, ಉಪ ನಿರ್ದೇಶಕರ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ ಕಟ್ಟಡ ನಿರ್ಮಾಣ ಹಾಗೂ 
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಛೇರಿ ಕಟ್ಟಡ ನಿರ್ಮಾಣ ಹಾಗೂ ದುರಸ್ತಿಗಾಗಿ 300.00 ಲಕ್ಷ ರೂ.ಗಳನ್ನು 
ಒದಗಿಸಲಾಗಿದೆ. 


. ಮೇಲೆ (2)ರಲ್ಲಿ ಓದಲಾದ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ರವರ ಪತ್ರದಲ್ಲಿ 


Ne) 


2009-10ನೇ ಸಾಲಿಗೆ ಲೆಕ್ಕ ಶೀರ್ಷಿಕೆ 2202-01-104-0-00-059 (ಯೋಜನೆ) ಪರಿವೀಕ್ಷಣೆ ಅಡಿ 
ಒದಗಿಸಲಾಗಿರುವ ಅನುದಾನ 60.00 ಲಕ್ಷ ರೂಪಾಯಿಗಳಲ್ಲಿ ಇದುವರೆವಿಗೂ ಕೇವಲ 10.00 ಲಕ್ಷ 
ರೂಪಾಯಿಗಳು ಮಾತ್ರ ವೆಚ್ಚವಾಗಿದ್ದು, ಸದರಿ ಮೊತ್ತದಿಂದ ರಾಮನಗರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಛೇರಿ 
ದುರಸ್ತಿಗಾಗಿ 15.00 ಲಕ್ಷ ರೂಪಾಯಿ ಮತ್ತು ಮೈಸೂರು ಜಿಲ್ಲಾ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ 
ಇಲಾಖೆ ರವರ ಕಛೇರಿ ದುರಸ್ತಿಗಾಗಿ 15.00 ಲಕ್ಷ ರೂಪಾಯಿಗಳು ಹೀಗೆ ಒಟ್ಟು 30.00 ಲಕ್ಷ ರೂಪಾಯಿಗಳನ್ನು 
ಲೆಕ್ಕ ಶೀರ್ಷಿಕೆ 2202-02-800-1-10-059 ಗೆ ಮರು ಹಂಚಿಕೆ ಮಾಡಿ ಆದೇಶ ಹೊರಡಿಸಬೇಕೆಂದು 
ಸರ್ಕಾರವನ್ನು ಕೋರಿರುತ್ತಾರೆ. 


ಸದರಿ ಅನುದಾನ ಹಂಚಿಕೆ ಮಾಡಿ ಬಿಡುಗಡೆ ಮಾಡುವ ಬಗ್ಗೆ ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ 
ಆದೇಶಿಸುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ : ಇಡಿ 100 ಯೋಸಕ 2009, ಬೆಂಗಳೂರು, ದಿನಾಂಕ 29-01-2010 
(ಇಡಿ 13 ಸ್ಟೀಮರ (ಯುನಿಕ್‌) 2009, ದಿನಾಂಕ 29-01-2010) 


. 2009-10ನೇ ಸಾಲಿಗೆ ಲೆಕ್ಕ ಶೀರ್ಷಿಕೆ 2202-01-104-0-00-059 (ಯೋಜನೆ) ಪರಿವೀಕ್ಷಣೆ ಅಡಿ 


ಒದಗಿಸಲಾಗಿರುವ ಅನುದಾನದಲ್ಲಿ ಉಳಿತಾಯವಾಗುವ ಮೊತ್ತದಿ೦ದ ರಾಮನಗರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಛೇರಿ 
ದುರಸ್ತಿಗಾಗಿ 15.00 ಲಕ್ಷ ರೂಪಾಯಿಗಳು (ಹದಿನೈದು ಲಕ್ಷ ರೂಪಾಯಿಗಳು ಮಾತ್ರ) ಮತ್ತು ಮೈಸೂರು ಜಿಲ್ಲಾ 
ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ರವರ ಕಛೇರಿ ದುರಸ್ತಿಗಾಗಿ 15.00 ಲಕ್ಷ ರೂಪಾಯಿಗಳು 
(ಹದಿನೈದು ಲಕ್ಷ ರೂಪಾಯಿಗಳು ಮಾತ್ರ) ಹೀಗೆ ಒಟ್ಟು 30.00 ಲಕ್ಷ ರೂಪಾಯಿಗಳನ್ನು (ಮೂವತ್ತು ಲಕ್ಷ 
ರೂಪಾಯಿಗಳು ಮಾತ್ರ) ಲೆಕ್ಕ ಶೀರ್ಷಿಕೆ 2202-02-800-1-10-059  (ಯೋಜನೆ)ಗೆ ಮರು ಹಂಚಿಕೆ 
ಮಾಡಲಾಗಿದೆ. ಈ ಮೊತ್ತವನ್ನು ವೆಚ್ಚ ಮಾಡಲು ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು 
ಇವರಿಗೆ ಅನುಮತಿ ನೀಡಿದೆ. 


ಮರುಹೊಂದಾಣಿಕೆ ಪ್ರಪತ್ರ 22-ಎ ಅನ್ನು ಖಜಾನಾ ಇಲಾಖೆಯ ಎನ್‌.ಎಂ.ಸಿ. ಸೆಂಟರ್‌ಗೆ ಸಲ್ಲಿಸಿ ಮೊತ್ತವನ್ನು 
ಗಣಕದಲ್ಲಿ ಅಪ್‌ ಲೋಡ್‌ ಮಾಡಿಸಲು ಕ್ರಮ ವಹಿಸತಕ್ಕದ್ದು. 


. ಆ ಮೊತ್ತದಲ್ಲಿ ಕಾಮಗಾರಿಗಳನ್ನು ಶೀಘ್ರವಾಗಿ ಕೈಗೆತ್ತಿಕೊಳ್ಳಲು ಸೂಚಿಸಿದೆ 


ಪ್ರತಿ ಮಾಹೆಯೂ ಎಂಎಂಆರ್‌ ವರದಿಯಲ್ಲಿ ಕಾಮಗಾರಿಯ ಭೌತಿಕ ಮತ್ತು ಆರ್ಥಿಕ ಪ್ರಗತಿ ವರದಿಯನ್ನು 
ತಪ್ಪದೇ ಸಲ್ಲಿಸತಕ್ಕದ್ದು. 


ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಇಲಾಖೆಯ ಜವಾಬ್ದಾರಿಯುತ ಅಧಿಕಾರಿಗಳು ಆಗಿಂದಾಗ್ಗೆ ಪರಿಶೀಲನೆ 
ನಡೆಸಲು ಆದೇಶಿಸಲಾಗಿದೆ. 


. ಖರೀದಿಗಳಿಗೆ ಸಂಬಂಧಿಸಿದಂತೆ, ಎಲ್ಲಾ ಖರೀದಿ ನಿಯಮಗಳನ್ನು ಹಾಗೂ ಕರ್ನಾಟಕ ಸಾರ್ವಜನಿಕ 


ಸಂಗಹಣೆಗಳಲ್ಲಿ ಪಾರದರ್ಶಕತೆ ಅಧ್ಯಾದೇಶ 2000 ಮತ್ತು ಅದರಡಿಯಲ್ಲಿನ ನಿಯಮಗಳನ್ನು ಚಾಚೂ ತಪ್ಪದೇ 
ಕಡ್ಡಾಯವಾಗಿ ಪಾಲಿಸತಕ್ಕದ್ದು. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ 


೮೫೩ 





10. ಈ ಆದೇಶವನ್ನು ಶಿಕ್ಷಣ ಇಲಾಖೆಯ ಆಚಿತರಿಕ ಆರ್ಥಿಕ ಸಲಹೆಗಾರರು ತಮ್ಮ ಅನಧಿಕೃತ ಟಿಪ್ಪಣಿ ಸಂಖ್ಯೆ ; 
ಶಿಇ/43/ಐ.ಎಫ್‌ (ಬಿ ಮತ್ತು ಎ) 2010, ದಿನಾಂಕ 08-01-2010ರಲ್ಲಿ ನೀಡಿರುವ ಸಹಮತಿಯನ್ವಯ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಐ. ಎಫ್‌. ಮಾಗಿ) 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಯೋಜನೆ) 


ಶಿಕ್ಷ ಣ ಸಚಿವಾಲಯ 


ತಾಂತ್ರಿಕ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿನ ನಾನ್‌ 


ಇಂಜಿನಿಯರಿಂಗ್‌ ವಿಭಾಗದ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ತುಂಬಲು ವೃಂದ ಮತ್ತು 
ನೇಮಕಾತಿ ನಿಯಮಾವಳಿಗಳನ್ನು ಮಾರ್ಪಡಿಸಿ ಕಾರ್ಯಕಾರಿ ಆದೇಶ ಹೊರಡಿಸುವ ಬಗ್ಗೆ. 


1) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಡಿ 165 ಡಿಟಿಇ 2007, ದಿನಾಂಕ : 6-9-2008 


2) ತಾಂತಿಕ ಶಿಕ್ಷಣ ನಿರ್ದೇಶಕರ ಪತ್ರ ಸಂಖ್ಯೆ : ಟಿಟಿಇ/90/ಇಎಸ್‌ಟಿ (4) ಎ 06/1881, 


ಹೊರಡಿಸಲಾಗಿದೆ. 
ಪಿಆರ್‌ 334 
ವಿಷಯ 
ಓದಲಾಗಿದೆ : 
ದಿನಾಂಕ 10/1-09-2008. 
ಪ್ರಸ್ತಾವನೆ : 


ಮೇಲೆ (1ರಲ್ಲಿ ಓದಲಾದ ದಿನಾಂಕ 06-09-2008ರ ಅಧಿಸೂಚನೆಯಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿನ 
ಸರ್ಕಾರಿ ಇಂಜಿನಿಯರಿಂಗ್‌ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರುಗಳ ಇಂಜಿನಿಯರಿಂಗ್‌ ವಿಷಯಗಳ ಹುದ್ದೆಗಳನ್ನು 
ಭರ್ತಿ ಮಾಡಲು ಎ.ಐ.ಸಿ.ಟಿ.ಇ. ನಿಗದಿಪಡಿಸಿರುವ ವಿದ್ಯಾರ್ಹತೆಯನ್ವಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಈ 
ಕೆಳಕಂಡಂತೆ ಅವಕಾಶವನ್ನು ಕಲ್ಪಿಸಲಾಗಿದೆ. 








Assistant Professor 
Engineering 
College 
(Engineering 
Subjects) 
12000-18300) 
(AICTE) 


(Rs. 





By 
direct 
recruit- 
ment 





For direct recruitment :- (1) Must posses Ph.D. degree with the first 
class in Bachelor's degree or Master's degree level in the appropriate 
branch of Engineering / Technology with three years experience in 
Teaching in an institution recognized by AICTE or an University 
established by law or in an Industry or Research the level of lecturer; or 
(2) First Class Master's degree in the appropriate branch of 
Engineering/Technology with five years experience in Teaching/ 
Industry at the level of lecturer or equivalent. Such candidates shall be 
required to obtain Ph.D. degree within a period of seven years from the 
date of appointment as Assistant Professor : 

Provided that in respect of candidates from Industry/profession with 
First Class Bachelor's degree/First class Master's degree in the 
appropriate branch of Engineering/Technology must have not less than 
five years Industrial/Professional experience. 

Age : Must not have attained the age of forty five years 





ಆದರೆ ಸದರಿ ನಿಯಮಗಳಲ್ಲಿ 
ಮಾಡಲು ಅವಕಾಶವನ್ನು ಕಲ್ಪಿಸಿರುವುದಿಲ್ಲ. 


ಸಹಾಯಕ ಪ್ರಾಧ್ಯಾಪಕರು ನಾನ್‌-ಇಂಜಿನಿಯರಿಂಗ್‌ ವಿಷಯಗಳ ಹುದ್ದೆಗಳನ್ನು ಭರ್ತಿ 
1987 ರಲ್ಲಿನ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಬಿ.ಡಿ.ಟಿ. 


ಇಂಜಿನಿಯರಿಂಗ್‌ ಕಾಲೇಜಿನ ನಾನ್‌ ಇಂಜಿಯಿಯರಿಂಗ್‌ ವಿಭಾಗದ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ನೇಮಕಾತಿಗೆ ಈ 
ಕೆಳಗಿನಂತೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. 








Assistant Professor, 
B.D.T. College of 
Engineering, 
Davanagere 
(Non-Engineering 
subjects) 


By promotion 


: From the cadre of | For promotion :- (1) Must posses have 








Lecturer in the respective branch of 
Non-Engineering subjects. If no 
suitable person available for promotion 
by Direct Recruitment. 

Or 

By deputation of an official of the 
equivalent grade from any of the State 
Universities or State or Central Civil 
Services 





put in not less than three years of service 
in the cadre specified in column (2) 

For Direct Recruitment :- Must be 
holder of a Second class Master's 
Degree in the appropriate subjects. 

Must have put in not less than five years 
of experience in teaching or research in 
any of the recognised institution. 

Age : Must not have attained forty years 








೮೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





1987 ತಾಂತ್ರಿಕ ಶಿಕ್ಷಣ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರು, ನಾನ್‌ 
ಇಂಜಿನಿಯರಿಂಗ್‌ ಹುದ್ದೆಗಳ ನೇರ ನೇಮಕಾತಿಗೆ “Must be holder of a second class Master Degree in the 
appropriate subjects” ವಿದ್ಯಾರ್ಹತೆಯನ್ನು ನಿಗದಿಪಡಿಸಲಾಗಿತ್ತು. ಆದರೆ ಎಐಸಿಟಿಇ ಯು ಇಂಜಿನಿಯರಿಂಗ್‌ 
ಕಾಲೇಜುಗಳಲ್ಲಿನ ಪ್ರಾಧ್ಯಾಪಕರು ಮತ್ತು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು ನೇರನೇಮಕಾತಿಯಿಂದ ಭರ್ತಿ ಮಾಡಲು 
ಮತ್ತು ಪಿಹೆಚ್‌.ಡಿ ವಿದ್ಯಾರ್ಹತೆಯನ್ನು ಪಡೆದಿರಬೇಕೆಂದು ನಿಗದಿಪಡಿಸಿರುತ್ತದೆ. 

ಹಾಲಿ ಇರುವ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳಲ್ಲಿ ಇಂಜಿನಿಯರಿಂಗ್‌ ವಿಭಾಗದಲ್ಲಿನ ಸಹಾಯಕ 
ಪ್ರಾಧ್ಯಾಪಕರುಗಳ ಹುದ್ದೆಯ ನೇಮಕಾತಿಗೆ ಅವಕಾಶವನ್ನು ಕಲ್ಲಿಸಿರುವುದರಿಂದ ನಾನ್‌-ಇಂಜಿನಿಯರಿಂಗ್‌ ವಿಭಾಗದಲ್ಲಿನ 
ಸಹಾಯಕ ಪ್ರಾಧ್ಯಾಪಕರುಗಳ ಹುದ್ದೆಯ ನೇರ ನೇಮಕಾತಿಗೆ ಅವಕಾಶವನ್ನು ಕಲ್ಲಿಸುವುದು ವಿದ್ಯಾರ್ಥಿಗಳ ಹಾಗೂ ಆಡಳಿತಾತ್ಮಕ 
ಹಿತದೃಷಿಯಿಂದ ಅವಶ್ಯಕತೆಯಿದೆಯೆಂದು ಸರ್ಕಾರವು ತೀರ್ಮಾನಿಸಿ, ಈ ರೀತಿ ನಾನ್‌ ಇಂಜಿನಿಯರಿಂಗ್‌ ವಿಭಾಗದ 
ವಿಷಯಗಳ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಪಿ.ಹೆಚ್‌.ಡಿ. ವಿದ್ಯಾರ್ಹತೆಯನ್ನು ನಿಗದಿಪಡಿಸಿ ನೇರನೇಮಕಾತಿಗೆ 
ವಯೋಮಿತಿಯನ್ನು 45 ವರ್ಷಗಳಿಗೆ ನಿಗದಿಪಡಿಸಿ ಸೂಕ್ತ ತಿದ್ದುಪಡಿ ತರಲು ನಿರ್ಧರಿಸಿದೆ. 

ಅದರಂತೆ ಈ ಆದೇಶ 

ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 3 ಟಿಇಸಿ 2010 ಬೆಂಗಳೂರು, ದಿನಾ೦ಕ 30ನೇ ಜನವರಿ, 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ ವೃಂದ ಮತ್ತು ನೇಮಕಾತಿ 
ನಿಯಮಗಳನ್ನು ರಚಿಸಿ ಹೊರಡಿಸಿರುವ ಸರ್ಕಾರಿ ಅಧಿಸೂಚನೆ ಸಂಖ್ಯೆ ಇಡಿ 165 ಡಿಟಿಇ 2007, ದಿನಾಂಕ 06-09-2008ರ 
ನಿಯಮಾವಳಿಗಳಿಗೆ ತಿದ್ದುಪಡಿ ಮಾಡುವುದನ್ನು ಕಾಯ್ದಿರಿಸಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿನ ಇಂಜಿನಿಯರಿಂಗ್‌ 
ಕಾಲೇಜುಗಳಲ್ಲಿನ ನಾನ್‌-ಇಂಜಿನಿಯರಿಂಗ್‌ ವಿಭಾಗದ ಸಹಾಯಕ ಪ್ರಾಧ್ಯಾಪಕರುಗಳ ಹುದ್ದೆಗಳ ನೇರ ನೇಮಕಾತಿಗೆ ಈ 
ಕೆಳಕಂಡಂತೆ ನೇಮಕಾತಿ ವಿಧಾನವನ್ನು ರೂಪಿಸಲಾಗಿದೆ. 








Assistant Professor | By For direct recruitment :- (1) Must posses Ph.D., degree with the first 
Engineering College | direct class in the Master's degree level in the appropriate subjects. 


(Non-Engineering recruit- | Must have put in five years experience in Teachng in an institution 
Subjects) (Rs. 12000- | ment recognised by university established by law level of lecturer ; 
18300) (AICTE) 


Age : Must not have attained the age of forty five years 











ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


(ಬಿ. ಎಸ್‌. ನಾಗರಾಜ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ). 
ಪಿಆರ್‌ 335 ಶಿಕ್ಷಣ ಇಲಾಖೆ (ತಾಂತ್ರಿಕ ಶಿಕ್ಷಣ) 


ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ಶ್ರೀ ಬಿ. ಪ್ರಭಾಕರ್‌, ಉಪ ಅರಣ್ಯ ಸಂರಕ್ಷಣಾಧಿಕಾರಿ (ನಿವೃತ್ತ) ಇವರ ರಜಾ ಅವಧಿ ಸಕ್ರಮಗೊಳಿಸುವ 
ಬಗ್ಗೆ :- 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 75 ಅಪಸೇ 2007, ದಿನಾಂಕ 17-07-2009 
2) ಮಹಾಲೇಖಪಾಲರ ಪತ್ರ ಸಂಖ್ಯೆ : GEX/D/PF/106/09-10/757, ದಿನಾಂಕ 10-08-2009 


ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 202 ಅಪಸೇ 2009, ಬೆ೦ಗಳೂರು, ದಿನಾಂಕ 30-01-2010 


ಸರ್ಕಾರದ ಆದೇಶ ಸಂಖ್ಯೆ : ಅಪಜೀ 75 ಅಪಸೇ 2007, ದಿನಾ೦ಕ 17-07-2009ರ ಆದೇಶವನ್ನು ಪರಿಷ್ಕರಿಸಿ ಶ್ರೀ 
ಬಿ. ಪ್ರಭಾಕರ್‌, ಉಪ ಅರಣ್ಯ ಸಂರಕ್ಷಣಾಧಿಕಾರಿ (ನಿವೃತ್ತ) ಇವರ ದಿನಾಂಕ 19-06-1989 ರಿಂದ 16-10-1995 ರವರೆಗಿನ 
ಸಕ್ರಮಗೊಳ್ಳದೆ ಇರುವ ಅವಧಿಯನ್ನು ವೈದ್ಯಕೀಯ ಕಾರಣಗಳ ಮೇಲೆ ಈ ಕೆಳಕಂಡಂತೆ ಸಂಯುಕ್ತ ರಜೆಯೆಂದು ಕರ್ನಾಟಕ 
ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 198 ರನ್ವಯ ಪರಿಗಣಿಸಿ ಸಕ್ರಮಗೊಳಿಸಲು ಸರ್ಕಾರದ ಮಂಜೂರಾತಿ ನೀಡಿದೆ. 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೫೫ 








ಕರ್ನಾಟಕ ನಾಗರೀಕ ನಿಯಮಾವಳಿಯ ನಿಯಮ 112 (9) 


1 |ದಿನಾ೦ಕ 19-06-1989 ರಿಂದ 16-10-1989 ರವರೆಗೆ (ಎ) ರನ್ವಯ 120 ದಿನಗಳ ಗಳಿಕೆ ರಜೆ 





ದಿನಾಂಕ 17-10-1989 ರಿಂದ 30-12-1989 ರವರೆಗೆ 75 ದಿನಗಳ ಅರ್ಧ ವೇತನ ರಜೆ 





ದಿನಾಂಕ 31-12-1989 ರಿಂದ 31-05-1990 ರವರೆಗೆ 152 ದಿನಗಳ ಅರ್ಧ ವೇತನ ರಜೆ 





ದಿನಾಂಕ 03-11-1992 ರಿ೦ದ 01-02-1993 ರವರೆಗೆ 90 ದಿನಗಳ ಅರ್ಧ ವೇತನ ರಜೆ 





ದಿನಾಂಕ 06-04-1994 ರಿಂದ 25-10-1994 ರವರೆಗೆ | 203 ದಿನಗಳ ಅರ್ಥ ವೇತನ ರಜೆ 








|| ತುಟ | ಜಟ 








ದಿನಾಂಕ 26-10-1994 ರಿ೦ದ 16-10-1995 ರವರೆಗೆ 356 ದಿನಗಳ ವೇತನ ರಹಿತ ರಜೆ 





ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಹಿಂಬರಹ ಸಂಖ್ಯೆ : ಅಪಜೀ 127 ಆಂಆಸ 09, ದಿನಾಂಕ 
25-11-2009 ರನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


(ವಡಗಾವ ಬಸವರಾಜ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿಆರ್‌ 336 ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, (ಸೇವೆಗಳು) 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ಅಂಕದ ಮುರಿಗೇಶ ಹುಚ್ಚಪ್ಪ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ (ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, ರಾಣೆಬೆನ್ನೂರು ಅವರ ಪರಿವೀಕ್ಷಣಾ ಅವಧಿಯನ್ನು ತೃಪ್ತಿಕರವೆಂದು 
ಘೋಷಿಸುವ ಬಗ್ಗೆ :- 
ಉಲ್ಲೇಖ: 1) ಸರ್ಕಾರದ ಆದೇಶ ಸಂಖ್ಯೆ: ಒಇ 845 ಪಿಪಿಇ 2005, ದಿನಾಂಕ 03-01-2007 
2) ನಿರ್ದೇಶಕರು, ಅಭಿಯೋಗ ಇಲಾಖೆ ಇವರ ಪತ್ರ ಸಂಖ್ಯೆ : ಡಿಪಿಎನ್‌.ಸಿಶಾ 1.122/2008-09, 
ದಿನಾಂಕ 02-09-2009 
ಪ್ರಸ ವನೆ : 
ಶ್ರೀ ಅಂಕದ ಮುರಿಗೇಶ ಹುಚ್ಚಪ್ಪ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ರಾಣೆಬೆನ್ನೂರು, ಇವರು ಮೇಲೆ (1) ರಲ್ಲಿ ಓದಲಾದ ದಿನಾಂಕ 03-01-2007ರ ಅಧಿಸೂಚನೆಯ ಹೆಚ್ಚುವರಿ 
ಪಟ್ಟಯ ಕ್ರ.ಸಂ. 1ರಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ನೇಮಕಗೊಂಡು ದಿನಾಂಕ 10-01-2007ರ 
ಪೂರ್ವಾಹ್ನದಿ೦ದ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. 
ಸದರಿ ಅಧಿಕಾರಿಯು ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿಯನ್ನು ನಿಯಮಾನುಸಾರ ದಿನಾಂಕ 09-01-2009 
ರಂದು ಪೂರೈಸಿರುತ್ತಾರೆ. ಸದರಿ ಅಧಿಕಾರಿಯವರು ಸದರಿ ಹುದ್ದೆಗೆ ನಿಗಧಿ ಪಡಿಸಿರುವ ಇಲಾಖಾ ಪರೀಕ್ಷೆಗಳಾದ ಅಕೌಂಟ್ಸ್‌ 
ಹೈಯರ್‌ ಮತ್ತು ಜನರಲ್‌ ಲಾ ಭಾಗ-1 ಪತ್ರಿಕೆ-2ರಲ್ಲಿ ಉತ್ತೀರ್ಣರಾದ ಬಗ್ಗೆ ಪರೀಕ್ಷಾ ಫಲಿತಾಂಶವನ್ನು ದಿನಾಂಕ 6-11- 
2008ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿದೆ. ಇವರು ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ 
ಭಾಷೆಯನ್ನಾಗಿ ಅಭ್ಯಸಿಸಿರುವ ಕಾರಣ, ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವುದಕ್ಕೆ ವಿನಾಯಿತಿ ನೀಡಲಾಗಿದೆ. 
ಸದರಿ ಅಧಿಕಾರಿಯವರಿಗೆ ಸಂಬಂಧಪಟ್ಟಂತೆ ಜನವರಿ 2007 ರಿಂದ ಏಪ್ರಿಲ್‌ 2007, 2007-08 ಮತ್ತು 
2008-09ನೇ ಸಾಲಿನ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳಲ್ಲಿ ಸದರಿ ಅಧಿಕಾರಿಯವರ ವಿರುದ್ಧ ಯಾವುದೇ ವ್ಯತಿರಿಕ್ತ 
ಷರಾ ಇರುವುದಿಲ್ಲ. ಪರಿವೀಕ್ಷಣಾ ಅವಧಿಯಲ್ಲಿ ಯಾವುದೇ ವೇತನ ರಹಿತ ರಜೆಯನ್ನು ಪಡೆದಿರುವುದಿಲ್ಲ ಹಾಗೂ ಇಲಾಖಾ 
ಅವಕೃಪೆಗೆ ಒಳಗಾಗಿರುವುದಿಲ್ಲ. ಅಧಿಕಾರಿಯ ಎರುದ್ಧ ಯಾವುದೇ ಇಲಾಖಾ ವಿಚಾರಣೆಯನ್ನು ಹೂಡಿರುವುದಿಲ್ಲ ಮತ್ತು 
ಸಧ್ಯದ ಪರಿಸ್ಥಿತಿಯಲ್ಲಿ ಹೂಡುವ ಅವಶ್ಯಕತೆಯು ಇರುವುದಿಲ್ಲ. 
ಆದುದರಿಂದ ಶ್ರೀ ಅಂಕದ ಮುರಿಗೇಶ ಹುಚ್ಚಪ್ಪ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ (ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, ರಾಣೆಬೆನ್ನೂರು ಇವರ ಪರಿವೀಕ್ಷಣಾ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ 
(ಪರಿವೀಕ್ಷಣಾ) ನಿಯಮಗಳು 1977ರ ನಿಯಮ 5(1)(ಎ)ರ ಅನುಸಾರ ದಿನಾಂಕ 10-01-2009 ರಿಂದ ತೃಪ್ತಿಕರವಾಗಿ 
ಪೂರೈಸುತ್ತಾರೆಂದು ಘೋಷಿಸುವಂತೆ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರು ಮೇಲೆ 
ಓದಲಾದ (2)ರ ಪತ್ರ ದಿನಾಂಕ 02-09-2009ರಲ್ಲಿ ಕೋರಿರುತ್ತಾರೆ. 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 





೮೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ : ಓಇ 396 ಪಿಪಿಇ 2009, ದಿನಾಂಕ 29ನೇ ಜನವರಿ, 2010 


ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಶೀಲಿಸಿ, ಸರ್ಕಾರವು ಕರ್ನಾಟಕ ನಾಗರೀಕ ಸೇವೆಗಳ (ಪರಿವೀಕ್ಷಣಾ) 
ನಿಯಮಗಳು 1977ರ ನಿಯಮ 5(1(ಎ)ರ ಅನುಸಾರ ಶ್ರೀ ಅಂಕದ ಮುರಿಗೇಶ ಹುಚ್ಚಪ್ಪ, ಸಹಾಯಕ ಸರ್ಕಾರಿ 
ಅಭಿಯೋಜಕರು, ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ರಾಣೆಬೆನ್ನೂರು ಇವರ ಪರಿವೀಕ್ಷಣಾ ಅವಧಿಯನ್ನು 
ದಿನಾಂಕ 10-01-2009 ರಿಂದ ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಸರ್ಕಾರವು ಘೋಷಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


(ಕೆ. ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿಆರ್‌ 337 ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಪೋಸಾ ಮತ್ತು ಅಭಿಯೋಗ) 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ಅನಿಲ್‌ ಕುಮಾರ್‌ ಆರ್‌.ತೊರವಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ (ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, ಮುಥೋಳ್‌ ಅವರ ಪರಿವೀಕ್ಷಣಾ ಅವಧಿಯನ್ನು, ವಿಸ್ತರಿಸಿ ತೃಪ್ತಿಕರವೆಂದು 
ಘೋಷಿಸುವ ಬಗ್ಗೆ :- 
ಉಲ್ಲೇಖ : 1) ಸರ್ಕಾರದ ಆದೇಶ ಸಂಖ್ಯೆ : ಓಇ 193 ಪಿಪಿಇ 2003, ದಿನಾಂಕ 06-05-2004 
2) ಕರ್ತವ್ಯಕ್ಕೆ ಹಾಜರಾಗಲು ಕಾಲಮಿತಿ ವಿಸ್ತರಣೆಯ ಸರ್ಕಾರದ ಆದೇಶ ಸಂ.ಒ.ಇ. 375 ಪಿಪಿಇ 
2006, ದಿನಾಂಕ 27-11-2006. 
3) ನಿರ್ದೇಶಕರು, ಅಭಿಯೋಗ ಇಲಾಖೆ ಇವರ ಪತ್ರ ಸಂಖ್ಯೆ : ಡಿಪಿಎನ್‌.ಸಿಶಾ/1/22/2008-09, 
ದಿನಾಂಕ 05-09-2009. 
ಸ್ತಾವನೆ : 
ಶ್ರೀ ಅನಿಲ್‌ ಕುಮಾರ್‌ ಆರ್‌. ತೊರವಿ ಇವರು ಮೇಲೆ ಓದಲಾದ (1) ರ ಅಧಿಸೂಚನೆ ದಿನಾಂಕ 06-05-2004ರ 
ಕ್ರಮ ಸಂ. 23ರ ಅನ್ವಯ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕರ 
ಹುದ್ದೆಗೆ ನೇರ ನೇಮಕಾತಿ ಮೂಲಕ ಆಯ್ಕೆಯಾಗಿರುತ್ತಾರೆ. ಮೇಲೆ ಓದಲಾದ (2)ರ ಅಧಿಸೂಚನೆ ದಿನಾಂಕ 
27-11-2006ರಲ್ಲಿ ಅವರು ಕರ್ತವ್ಯಕ್ಕೆ ಹಾಜರಾಗಲು ಕಾಲಮಿತಿ ವಿಸ್ತರಣೆಯನ್ನು ದಿನಾಂಕ 30-11-2006ರವರೆಗೆ 
ವಿಸ್ತರಿಸಲಾಗಿದೆ. ಸದರಿ ಅಧಿಕಾರಿಯವರು ದಿನಾ೦ಕ 29-11-2006ರ ಪೂರ್ವಾಹ್ನ ಸಹಾಯಕ ಸರ್ಕಾರಿ ಅಭಿಯೋಜಕರಾಗಿ 
ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಸಿದ್ಧಾಪುರ ಇಲ್ಲಿ ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. 
ಸದರಿ ಅಧಿಕಾರಿಯು ಎರಡು ವರ್ಷಗಳ ಪರಿವೀಕ್ಷಣಾ ಅವಧಿಯನ್ನು ನಿಯಮಾನುಸಾರ ದಿನಾಂಕ 
28-11-2008ರಂದು ಪೂರೈಸಬೇಕಾಗಿದ್ದು. ಈ ಇಲಾಖೆಗೆ ಸೇವೆಗೆ ಸೇರುವ ಪೂರ್ವದಲ್ಲಿ ಅಬಕಾರಿ ಇಲಾಖೆಯಲ್ಲಿ ದ್ವಿತೀಯ 
ದರ್ಜೆ ಸಹಾಯಕರಾಗಿ ಸೇವೆ ಸಲ್ಲಿಸಿದ್ದು ಅಲ್ಲಿಯೇ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ನಿಗಧಿಪಡಿಸಿದ ಇಲಾಖಾ 
ಪರೀಕ್ಷೆಗಳಾದ ಅಕೌಂಟ್ಸ್‌ ಹೈಯರ್‌ ಮತ್ತು ಜನರಲ್‌ ಲಾ ಭಾಗ-! ಪತ್ರಿಕೆ-2ರಲ್ಲಿ ಉತ್ತೀರ್ಣರಾದ ಬಗ್ಗೆ ಪರೀಕ್ಷಾ 
ಫಲಿತಾಂಶವನ್ನು ದಿನಾಂಕ 28-04-2005ರ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿದೆ. ಇವರು ಎಸ್‌.ಎಸ್‌.ಎಲ್‌.ಸಿ. 
ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ ಭಾಷೆಯನ್ನಾಗಿ ಅಭ್ಯಸಿಸಿರುವ ಕಾರಣ, ಕನ್ನಡ ಭಾಷಾ ಪರೀಕ್ಷೆಯಲ್ಲಿ 
ಉತ್ತೀರ್ಣರಾಗಿರುವುದಕ್ಕೆ ವಿನಾಯಿತಿ ನೀಡಲಾಗಿದೆ. 
ಸದರಿ ಅಧಿಕಾರಿಯವರಿಗೆ ಸಂಬಂಧಪಟ್ಟಂತೆ 2006-07, 2007-08 ಮತ್ತು 2008-09ನೇ ಸಾಲಿನ ವಾರ್ಷಿಕ 
ಕಾರ್ಯನಿರ್ವಹಣಾ ವರದಿಗಳಲ್ಲಿ ಸದರಿ ಅಧಿಕಾರಿಯವರ ಎರುದ್ಧ ಯಾವುದೇ ವ್ಯತಿರಿಕ್ತ ಷರಾ ಇರುವುದಿಲ್ಲ. ಪರಿವೀಕ್ಷಣಾ 
ಅವಧಿಯಲ್ಲಿ 02 ದಿನಗಳ ಅಸಾಧಾರಣ ರಜೆಯನ್ನು ಪಡೆದಿರುತ್ತಾರೆ ಹಾಗೂ ಇಲಾಖಾ ಅವಕೃಪೆಗೆ ಒಳಗಾಗಿರುವುದಿಲ್ಲ. 
ಅಧಿಕಾರಿಯ ಎರುದ್ಧ ಯಾವುದೇ ಇಲಾಖಾ ವಿಚಾರಣೆಯನ್ನು ಹೂಡಿರುವುದಿಲ್ಲ ಮತ್ತು ಸಧ್ಯದ ಪರಿಸ್ಥಿತಿಯಲ್ಲಿ ಹೂಡುವ 
ಅವಶ್ಯಕತೆಯು ಇರುವುದಿಲ್ಲ. 
ಆದುದರಿಂದ ಶ್ರೀ ಅನಿಲ್‌ ಕುಮಾರ್‌, ಆರ್‌. ತೊರವಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ (ಕಿವಿ) ಮತ್ತು 
ಜೆಎಂಎಫ್‌ಸಿ ನ್ಯಾಯಾಲಯ, ಮುಥೋಳ್‌ ಇವರ ಪರಿವೀಕ್ಷಣಾ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ (ಪರಿವೀಕ್ಷಣಾ) 
ನಿಯಮಗಳು 1977ರ ನಿಯಮ 4ರ ಉಪನಿಯಮ 1(1)ರ ಪ್ರಕಾರ ದಿನಾಂಕ 29-11-2008 ರಿ೦ದ 30-11-2008ರವರೆಗೆ 


(೬. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೫೭ 





ವಿಸ್ತರಿಸಿ, ಸದರಿ ನಿಯಮಾವಳಿಯ ನಿಯಮ 5(1)(ಎ)ರ ಅನುಸಾರ ದಿನಾಂಕ 01-12-2008 ರಿಂದ ತೃಪ್ತಿಕರವಾಗಿ 
ಪೂರೈಸಿರುತ್ತಾರೆಂದು ಘೋಷಿಸುವಂತೆ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರು ಮೇಲೆ 
ಓದಲಾದ (3)ರ ಪತ್ರ ದಿನಾ೦ಕ 05-09-2009ರಲ್ಲಿ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಒಆ 401 ಪಿಪೀಇ 2009, ದಿನಾಂಕ 29ನೇ ಜನವರಿ, 2010 


ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಶೀಲಿಸಿ, ಸರ್ಕಾರವು ಕರ್ನಾಟಕ ನಾಗರೀಕ ಸೇವೆಗಳ (ಪರಿವೀಕ್ಷಣಾ) 

ನಿಯಮಗಳು 1977ರ ನಿಯಮ 4ರ ಉಪನಿಯಮ 1() ರ ಪ್ರಕಾರ ದಿನಾಂಕ 29-11-2008 ರಿಂದ 30-11-2008 ರವರೆಗೆ 
ವಿಸ್ತರಿಸಿ, ಸದರಿ ನಿಯಮಾವಳಿಯ ನಿಯಮ 5(1)(ಎ)ರ ಅನುಸಾರ ಶ್ರೀ ಅನಿಲ್‌ ಕುಮಾರ್‌ ಆರ್‌. ತೊರವಿ, ಸಹಾಯಕ 
ಸರ್ಕಾರಿ ಅಭಿಯೋಜಕರು, ಸಿಜೆ (ಕಿವಿ) ಮತ್ತು ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಮುಥೋಳ್‌ ಇವರ ಪರಿವೀಕ್ಷಣಾ 
ಅವಧಿಯನ್ನು ದಿನಾಂಕ 01-12-2008ರಿಂದ ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಸರ್ಕಾರವು ಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

(ಕೆ. ಸಿ. ಸಿದ್ದಪ್ಪ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿಆರ್‌ 338 ಒಳಾಡಳಿತ ಇಲಾಖೆ 

(ಕಾನೂನು ಮತ್ತು ಸುವ್ಯವಸ್ಥೆ. ಕಾಫಿಪೋಸಾ ಮತ್ತು ಅಭಿಯೋಗ) 


ಕಂದಾಯ ಸಚಿವಾಲಯ 


ವಿಷಯ : ಶ್ರೀ ಎ. ವಿ. ನಾಡಗೌಡ, ಹಿ೦ದಿನ ತಹಶೀಲ್ದಾರ್‌, ಮುದ್ದೇಬಿಹಾಳ್‌ ಹಾಗೂ ಶ್ರೀ ಎಂ. ಪಿ. ಚವ್ಹಾಣ್‌, 
ಹಿಂದಿನ ತಹಶೀಲ್ದಾರ್‌, ಮುದ್ದೇಬಿಹಾಳ್‌ ಇವರ ಎರುದ್ಧ ಜಂಟಿ ಇಲಾಖಾ ವಿಚಾರಣೆ ಜರುಗಿಸುವ 
ಬಗ್ಗೆ :- 
ಓದಲಾಗಿದೆ : 1) ಬಿಜಾಪುರ ಜಿಲ್ಲಾಧಿಕಾರಿಗಳ ಪತ್ರ ಸಂ. ಆರ್‌ಬಿ/ಇಎಸ್‌ಟಿ/3/ಸಿಆರ್‌/40/04-05, ದಿನಾಂಕ 16-05- 
2005. 
2) ದಿನಾಂಕ 05-01-2006ರ ಕಾರಣ ಕೇಳುವ ನೋಟೀಸ್‌ ಸಂ. ಆರ್‌ಡಿ 42 ಎಡಿಇ 2006 
3) ಆಪಾದಿತ ನೌಕರರು ಕಾರಣ ಕೇಳುವ ನೋಟೀಸಿಗೆ ನೀಡಿದ ಲಿಖಿತ ಸಮಜಾಯಿಷಿ ಹೇಳಿಕೆ : 
ಡಿ) ಶ್ರೀ ಎಂ. ಪಿ. ಚವ್ಹಾಣ್‌, ದಿನಾಂಕ 30-01-2006 
0) ಎ. ವಿ. ನಾಡಗೌಡ, ದಿನಾಂಕ 15-03-2006 
4) ಸರ್ಕಾರದ ಆದೇಶ ಸಂ. ಆರ್‌ಡಿ 42 ಎಡಿಇ 2005, ದಿನಾ೦ಕ 20-07-2006 
5) ಜಿಲ್ಲಾಧಿಕಾರಿಗಳು, ಬಿಜಾಪುರ ಜಿಲ್ಲೆ ಅವರ ಪತ್ರ ಸಂ. ಸಿಬ್ಬಂದಿ : 3 ಸಿಆರ್‌/40/2004-05, 
ದಿನಾಂಕ 12-05-2007. 
6) ಸರ್ಕಾರದ ಪತ್ರ ಸಂ. ಆರ್‌ಡಿ 42 ಎಡಿಎ 2005, ದಿನಾಂಕ 11-05-2009 
ಸ್ತಾವನೆ : 
ಬಿಜಾಪುರ ಜಿಲ್ಲೆ, ಮುದ್ದೇಬಿಹಾಳ್‌ ತಾಲ್ಲೂಕಿನ ನ್ಯಾಯಾಲಯ ಪ್ರಕರಣ ಸಂ.: ಸಿ.ಹೆಚ್‌.ಎಸ್‌.ಆರ್‌. 44/03-04ರಲ್ಲಿ 
ದಿನಾಂಕ 09-03-2004ರಂದು ನ್ಯಾಯ ನಡವಳಿಕೆಯನ್ನು ಪ್ರಾರಂಭಿಸಿ 9 ಜನ ಪಕ್ಷಗಾರರಿಗೆ ನೋಟೀಸ್‌ ನೀಡುವಾಗ 
ಯಾವುದೇ ನಿಯಮಗಳನ್ನು ಪಾಲಿಸದೇ ಹಾಗೂ ಎಫ್‌.ಐ.ಆರ್‌. ಮೇಲೆ ದಿನಾಂಕ ಹಾಗೂ ಸಮಯ ನಮೂದಿಸದೇ 
ನಿಯಮದ ವಿರುದ್ಧವಾಗಿ ಪ್ರಕರಣವನ್ನು ಪ್ರಾರಂಭಿಸಿ, ಮುಂದುವರೆಸಿ ಕರ್ತವ್ಯ ಲೋಪ ಎಸಗಿರುವ ಕಾರ್ಯ ನಿರ್ವಾಹಕ 
ದಂಡಾಧಿಕಾರಿಗಳ ಈ ಲೋಪದ ಬಗ್ಗೆ ಮಾನ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಿಜಾಪುರ ಅವರ ಕಾರ್ಯಾಲಯದ 
ಪ್ರಕರಣ ಸಂ. ಸಿ.ಆರ್‌.ಪಿ. 58/2004 ರಲ್ಲಿ ದಿನಾಂಕ 18-11-2004 ರಂದು ಹೊರಡಿಸಿದ ಆದೇಶದಲ್ಲಿ ಗಂಭೀರವಾಗಿ 
ಪರಿಗಣಿಸಿ, ಸದರಿ ಕಾರ್ಯ ನಿರ್ವಾಹಕ ದಂಡಾಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ನಿರ್ಧರಿಸಿರುತ್ತಾರೆಂದು ಹಾಗೂ 
ಕೈಗೊಂಡ ಕ್ರಮದ ಬಗ್ಗೆ ನ್ಯಾಯಾಲಯಕ್ಕೆ ವರದಿ ಮಾಡಲು ಸೂಚಿಸಿದರೆಂದು ಈ ಕರ್ತವ್ಯ ಲೋಪ ಎಸಗಿದ ಕಾರಣಕ್ಕಾಗಿ ಈ 
ಕೆಳಕಂಡ ಅಧಿಕಾರಿಗಳ ವಿರುದ್ಧ ಜಂಟಿ ಇಲಾಖಾ ವಿಚಾರಣೆ ಜರುಗಿಸುವಂತೆ ಮೇಲೆ ಕ್ರ.ಸಂ. (1) ರಲ್ಲಿ ಓದಲಾದ ದಿನಾಂಕ 
16-05-2005ರ ಪತ್ರದಲ್ಲಿ ಬಿಜಾಪುರ ಜಿಲ್ಲಾಧಿಕಾರಿಗಳು, ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


(೬. 


೮೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





ಶ್ರೀ ಎಂ. ಪಿ. ಚವ್ಹಾಣ್‌, ಹಿ೦ದಿನ ತಹಶೀಲ್ದಾರ್‌, ಮುದ್ದೇಬಿಹಾಳ್‌ 

ಶ್ರೀ ಎ. ವಿ. ನಾಡಗೌಡ, ಹಿಂದಿನ ತಹಶೀಲ್ದಾರ್‌, ಮುದ್ದೇಬಿಹಾಳ್‌ ತಾಲ್ಲೂಕು 

ಸದರಿ ಅಧಿಕಾರಿಗಳ ಎರುದ್ಧ ದೋಷಾರೋಪಣ ಪಟ್ಟಿಗಳನ್ನು ಅನುಬಂಧ-1 ರಿಂದ 4 ರವರೆಗೆ ಮೇಲೆ ಕ್ರಸಂ. (2) 
ರಲ್ಲಿ ಓದಲಾದ ದಿನಾಂಕ 05-01-2006ರ ಕಾರಣ ಕೇಳುವ ನೋಟೀಸಿನೊಂದಿಗೆ ಜಾರಿಗೊಳಿಸಿ, ಆ ಬಗ್ಗೆ ಅವರುಗಳ ಲಿಖಿತ 
ಸಮಜಾಯಿಷಿಯನ್ನು ಸಲ್ಲಿಸುವಂತೆ ಸೂಚಿಸಲಾಗಿತ್ತು. ಅದಕ್ಕೆ ಉತ್ತರವಾಗಿ ಮೇಲೆ ಕ್ರ.ಸಂ. (3)ರ ದಿನಾಂಕ 30-01-2006ರ 
ಮತ್ತು 15-03-2006ರಲ್ಲಿ ಕ್ರಮವಾಗಿ ಶ್ರೀ ಎಂ. ಪಿ. ಚವ್ಹಾಣ್‌, ಶ್ರೀ ಎ. ವಿ. ನಾಡಗೌಡ ಅವರುಗಳು ಲಿಖಿತ ಸಮಜಾಯಿಷಿ 
ಹೇಳಿಕೆಯನ್ನು ಸಲ್ಲಿಸಿ, ತಮ್ಮ ಆರೋಪಗಳನ್ನು ನಿರಾಕರಿಸಿದ್ದು, ಒಪ್ಪಿಕೊ೦ಡಿರುವುದಿಲ್ಲ ಹಾಗೂ ತಮ್ಮನ್ನು ಆರೋಪ 
ಮುಕ್ತರನ್ನಾಗಿಸಲು ಕೋರಿರುತ್ತಾರೆ. 

ಆಪಾದಿತರು ಸಲ್ಲಿಸಿರುವ ಲಿಖಿತ ಉತ್ತರಗಳನ್ನು ಪರಿಶೀಲಿಸಲಾಗಿ, ಒಪ್ಪಲು ಸಮರ್ಪಕ ಅಂಶಗಳಿರುವುದಿಲ್ಲ ಮತ್ತು 
ಅವರುಗಳು ಆರೋಪಿತ ದುರ್ನಡತೆಗಳನ್ನು ಎಸಗಿದ್ದಾರೆಂದು ದಾಖಲೆಗಳಿಂದ ಮೇಲ್ನೋಟಕ್ಕೆ ಬಂದಿರುತ್ತದೆ. ಆದ್ದರಿಂದ ಅವರ 
ಎರುದ್ಧ ಹೊರಡಿಸಲಾದ ಆರೋಪಗಳ ಬಗ್ಗೆ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುವ ದೃಷ್ಟಿಯಿಂದ ಜಂಟಿ ಇಲಾಖಾ ವಿಚಾರಣೆ 
ಜರುಗಿಸಲು ತೀರ್ಮಾನಿಸಿ ಮೇಲೆ ಕ್ರ.ಸ೦. (4)ರಲ್ಲಿ ಓದಲಾದ ದಿನಾ೦ಕ 20-07-2006ರ ಆದೇಶದಲ್ಲಿ ಶ್ರೀ ಎಸ್‌. ಎನ್‌. 
ಧಾರವಾಡಕರ್‌, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ನಂ. 1, ಸೆಕ್ಟರ್‌ 33, ಓಲ್ಡ್‌ ಡಿ.ಸಿ. ರೆಸಿಡೆನ್ಸಿ, ನವನಗರ, 
ಬಾಗಲಕೋಟೆ ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಕ ಮಾಡಿ ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು 
ವಿಚಾರಣಾಧಿಕಾರಿಗಳ ಮುಂದೆ ಮಂಡಿಸಲು ಬಿಜಾಪುರ ಜಿಲ್ಲಾಧಿಕಾರಿಗಳ ಕಛೇರಿಯ ಕೇ೦ದ್ರಸ್ಥಾನಿಕ ಸಹಾಯಕರನ್ನು 
ಮಂಡನಾಧಿಕಾರಿಯನ್ನಾಗಿ ನೇಮಿಸಿದೆ. 

ಶ್ರೀ ಎಸ್‌. ಎನ್‌. ಧಾರವಾಡಕರ್‌, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಾಗಲಕೋಟೆ ಇವರು ಪ್ರಸ್ತುತ 
ಬಾಗಲಕೋಟೆ ಜಿಲ್ಲೆಯಲ್ಲಿ ಇರುವುದಿಲ್ಲವೆಂದು ತಿಳಿದು ಬಂದಿರುತ್ತದೆಂದು ಬೇರೊಬ್ಬ ವಿಚಾರಣಾಧಿಕಾರಿಗಳನ್ನು ನೇಮಿಸುವಂತೆ 
ಮೇಲೆ ಓದಲಾದ ಕ್ರ. ಸಂ. (5)ರ ದಿನಾಂಕ 12-05-2007ರ ಪತ್ರದಲ್ಲಿ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಸರ್ಕಾರವನ್ನು 
ಕೋರಿರುತ್ತಾರೆ. 

ಶ್ರೀ ಎಸ್‌. ಎನ್‌. ಧಾರವಾಡಕರ್‌, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಇವರಿಗೆ ವಿಚಾರಣೆ ಜರುಗಿಸಿ, 
ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಒದಗಿಸುವಂತೆ ಮೇಲೆ ಓದಲಾದ ಕ್ರ.ಸಂ. (6)ರ ದಿನಾಂಕ 11-05-2009ರ ಪತ್ರದಲ್ಲಿ 
ಕೋರಲಾಗಿತ್ತು. ಸದರಿಯವರಿಗೆ ಕಳುಹಿಸಿದ ಪತ್ರವು 10೦ such ೩೮೮1655696 ಎಂದು ಅಂಚೆ ಮೂಲಕ ವಾಪಸ್ಸು 
ಆಗಿರುತ್ತದೆ. 

ಸರ್ಕಾರವು ಈ ವಿಷಯವನ್ನು ಕೊಲಂಕಷವಾಗಿ ಪರಿಶೀಲಿಸಿ ಈ ಪ್ರಕರಣದಲ್ಲಿ ನೇಮಿಸಿರುವ 
ವಿಚಾರಣಾಧಿಕಾರಿಯನ್ನು ಬದಲಿಸಿ, ಬೇರೊಬ್ಬ ವಿಚಾರಣಾಧಿಕಾರಿಯನ್ನು ನೇಮಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 42 ಎಡಿಇ 2005, ಬೆಂಗಳೂರು, ದಿನಾಂಕ 27-01-2010 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಸರ್ಕಾರದ ಆದೇಶ ಸಂ. ಆರ್‌ಡಿ 42 ಎಡಿಇ 2005, 
ದಿನಾಂಕ 20-07-2006 ರಲ್ಲಿ ಶ್ರೀ ಎ. ವಿ. ನಾಡಗೌಡ, ಹಿಂದಿನ ತಹಶೀಲ್ದಾರ್‌ ಮತ್ತು ಶ್ರೀ ಎಂ. ಪಿ. ಚವ್ಹಾಣ್‌, ಹಿಂದಿನ 
ತಹಶೀಲ್ದಾರ್‌, ಮುದ್ದೇಬಿಹಾಳ್‌ ಇವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು 1957ರ ಕರ್ನಾಟಕ ನಾಗರೀಕ ಸೇವಾ 
(ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮ 13ರಡಿಯಲ್ಲಿ ಶ್ರೀ ಎಸ್‌. ಎನ್‌. ಧಾರವಾಡಕಾರ್‌, ನಿವೃತ್ತ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಧೀಶರು, ಬಾಗಲಕೋಟೆ ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿರುವುದನ್ನು ಮಾರ್ಪಡಿಸಿ, ಶ್ರೀ 
ಎನ್‌. ಎಸ್‌. ಪಾಟೀಲ್‌, ನಿವೃತ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬಸವ ನಿಲಯ, ಬರೀದ್‌ ಬವಡಿ ಹತ್ತಿರ, 
ಅಕ್ಕಮಹಾದೇವಿ ಬೈಲೈನ್‌, ಬಿಜಾಪುರ ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿದೆ ಹಾಗೂ ತಹಶೀಲ್ದಾರ್‌, 
ಮುದ್ದೇಬಿಹಾಳ್‌ ತಾಲ್ಲೂಕು ಇವರನ್ನು ಪ್ರಕರಣದ ಮಂಡನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿದೆ. ಉಳಿದಂತೆ ದಿನಾಂಕ 
20-7-2006ರ ಆದೇಶದಲ್ಲಿರುವ ಸೂಚನೆಗಳು ಅನ್ವಯವಾಗುತ್ತವೆ. ವಿಚಾರಣಾಧಿಕಾರಿಗಳು ಕರ್ನಾಟಕ ನಾಗರೀಕ ಸೇವಾ 
(ಸಿಸಿಎ) ನಿಯಮಗಳು 1957ರ ನಿಯಮ 11 ಮತ್ತು 11 ಎ ರಲ್ಲಿನ ವಿಧಿ ವಿಧಾನಗಳನ್ನು ಅನುಸರಿಸಿ ಇಲಾಖಾ ವಿಚಾರಣೆ 
ಜರುಗಿಸಿ ವಿಚಾರಣಾ ವರದಿಯನ್ನು 2 ತಿಂಗಳೊಳಗಾಗಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಸ್‌. ಬಿ. ಸಸಾಲಟ್ಟಿ) 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿಆರ್‌ 339 ಕಂದಾಯ ಇಲಾಖೆ (ಸೇವೆಗಳು-3) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೫೯ 





ಕಂದಾಯ ಸಚಿವಾಲಯ 


ವಿಷಯ : ಶ್ರೀ ಜಿ. ಪ್ರಭಾಕರರೆಡ್ಡಿ, ತಹಶೀಲ್ದಾರ್‌, ಕುಣಿಗಲ್‌ ತಾಲ್ಲೂಕು, ತುಮಕೂರು ಜಿಲ್ಲೆ ಇವರಿಗೆ ಸ್ವಯಂ 
ನಿವೃತ್ತಿ ಹೊಂದಲು ಅನುಮತಿ ನೀಡುವ ಬಗ್ಗೆ :- 
ಓದಲಾಗಿದೆ : 1) ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ, ತುಮಕೂರು ಇವರ ಪತ್ರ ಸಂಖ್ಯೆ : ಸಿಬ್ಬಂದಿ (1) 
ವಿವ/69/09-10, ದಿನಾಂಕ 29-12-2009. 
2) ಶ್ರೀಯುತರ ಮನವಿ ದಿನಾಂಕ 10-8-2009 


ರಿ 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1 ದಿನಾಂಕ 29-12-2009ರ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರು ಇವರು ಶ್ರೀ ಜಿ. ಪ್ರಭಾಕರರೆಡ್ಡಿ, ತಹಶೀಲ್ದಾರ್‌, ಕುಣಿಗಲ್‌ ತಾಲ್ಲೂಕು, ತುಮಕೂರು ಜಿಲ್ಲೆ ಇವರ ಸ್ವಯಂ ನಿವೃತ್ತಿ 
ಕುರಿತಂತೆ ಅವರು ತಮ್ಮ ಸೇವಾ ಅವಧಿಯಲ್ಲಿ ಸೇವೆ ಸಲ್ಲಿಸಿದ ಎಲ್ಲಾ ಕಾರ್ಯಾಲಯಗಳಿಂದ ಬೇಬಾಕಿ ಪತ್ರಗಳನ್ನು ಪಡೆದು, 
ಅವುಗಳ ಪರಿಶೀಲನೆಯಿ೦ದ ಶ್ರೀಯುತರ ಎರುದ್ಧ ಯಾವುದೇ ಇಲಾಖಾ ವಿಚಾರಣೆ ಆಗಲೀ ಮತ್ತು ಹೂಡುವ ಸಂಭವ 
ಇಲ್ಲವೆಂದು ದೃಢಪಟ್ಟಿರುತ್ತದೆ ಎಂದು ಹಾಗೂ ಸದರಿಯವರಿಂದ ಸರ್ಕಾರಕ್ಕೆ ಸಂದಾಯವಾಗತಕ್ಕ ಯಾವುದೇ ಆರ್ಥಿಕ ಬಾಕಿ 
ಇರುವುದಿಲ್ಲವೆಂದು ತಿಳಿಸುತ್ತಾ, ಮೇಲೆ ಓದಲಾದ ಕ್ರಮ ಸಂಖ್ಯೆ : (2) ರಲ್ಲಿನ ಶ್ರೀ ಜಿ. ಪ್ರಭಾಕರರೆಡ್ಡಿ, ತಹಶೀಲ್ದಾರ್‌, 
ಕುಣಿಗಲ್‌ ತಾಲ್ಲೂಕು, ತುಮಕೂರು ಜಿಲ್ಲೆ ಇವರ ಮನವಿಯಲ್ಲಿನ ಕೋರಿಕೆಯಂತೆ ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿ 
ಹೊಂದಲು ಅನುಮತಿ ನೀಡಬಹುದೆಂದು ವರದಿಯಲ್ಲಿ ತಿಳಿಸಿರುತ್ತಾರೆ. ಅದರಂತೆ ಸರ್ಕಾರವು ಜಿಲ್ಲಾಧಿಕಾರಿಗಳ 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಶ್ರೀ ಜಿ. ಪ್ರಭಾಕರರೆಡ್ಡಿ, ತಹಶೀಲ್ದಾರ್‌, ಕುಣಿಗಲ್‌ ತಾಲ್ಲೂಕು, ತುಮಕೂರು ಜಿಲ್ಲೆ ಇವರ ಎರುದ್ಧ 
ಯಾವುದೇ ಇಲಾಖಾ ವಿಚಾರಣೆ ಬಾಕಿ ಇರುವುದಿಲ್ಲವೆಂದು ಹಾಗೂ ಹೂಡಲು ಉದ್ದೇಶಿಸಿಲ್ಲವೆಂದು ಮತ್ತು ಶ್ರೀಯುತರಿಂದ 
ಸರ್ಕಾರಕ್ಕೆ ಯಾವುದೇ ಬಾಕಿ ಬರಬೇಕಾಗಿಲ್ಲವೆಂದು ದೃಢೀಕರಿಸಿಕೊ೦ಡು ಶ್ರೀಯುತರಿಗೆ ದಿನಾಂಕ 30-01-2010 ರಂದು 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 285(1)(ಎ) ಪ್ರಕಾರ ಸ್ವಯಂ ನಿವೃತ್ತಿ ಹೊಂದಲು ಅನುಮತಿ ನೀಡಲು 
ಸರ್ಕಾರವು ನಿರ್ಧರಿಸಿದೆ. ಅದರಂತೆ ಈ ಕೆಳಕಂಡಂತೆ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಕಂಇ 549 ಎಎಸ್‌ಡಿ 2009, ಬೆಂಗಳೂರು, ದಿನಾಂಕ 28-01-2010 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಶ್ರೀ ಜಿ. ಪ್ರಭಾಕರರೆಡ್ಡಿ, ತಹಶೀಲ್ದಾರ್‌, ಕುಣಿಗಲ್‌ ತಾಲ್ಲೂಕು, 
ತುಮಕೂರು ಜಿಲ್ಲೆ ಇವರ ಕೋರಿಕೆಯಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 285(1(ಎ) ಪ್ರಕಾರ 
ದಿನಾಂಕ 30-01-2010ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವ-ಇಚ್ಚಾ ನಿವೃತ್ತಿ ಹೊಂದಲು 
ಅನುಮತಿ ನೀಡಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


(ಎಂ. ಎಸ್‌. ದೇಸಾಯಿ) 
ಸರ್ಕಾರದ ಉಪ ಕಾರ್ಯದರ್ಶಿ 
ಪಿಆರ್‌ 340 ಕಂದಾಯ ಇಲಾಖೆ (ಸೇವೆಗಳು ಮತ್ತು ವಿ.ನಿ.) 


ಇಂಧನ ಸಚಿವಾಲಯ 


ವಿಷಯ : ಮೆ : ಆರ್‌.ಆರ್‌.ಬಿ. ಎನರ್ಜಿ ಲಿಮಿಟೆಡ್‌ ಇವರಿಗೆ 5.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ 
ಯೋಜನೆ ಹಂಚಿಕೆ ಬಗ್ಗೆ. 
ಓದಲಾಗಿದೆ: 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ ಕೆಆರ್‌ಇಡಿ/08 ಆರ್‌.ಆರ್‌.ಬಿ./2009/915, ದಿನಾ೦ಕ 18/21-2-2009. 
2. ದಿನಾಂಕ 23-10-2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಸಾವನೆ : 


ಧಿ 


(೬. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ: ಆರ್‌. ಆರ್‌.ಬಿ. ಎನರ್ಜಿ ಲಿಮಿಟೆಡ್‌ ಇವರಿಗೆ ಬೆಳಗಾಂ ಜಿಲ್ಲೆಯಲ್ಲಿ 5.00 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ 
ಮಂಡಿಸಲಾಗಿತ್ತು. ಮೆ ಆರ್‌.ಆರ್‌.ಜಿ. ಎನರ್ಜಿ ಲಿಮಿಟೆಡ್‌ ಇವರಿಗೆ 5.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ 


ಸ್ತಾವನೆಯನ್ನು 
ವನ ವಿದ್ಯುತ್‌ 


ಡ್‌ 
ಬನು 
ಪವ 
ಊ 


೮೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





ಯೋಜನೆಯನ್ನು ಹಂಚಿಕೆ 


ಮಾಡಲು ಹಂಚಿಕೆ ಸಮಿತಿಯು ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ 


ಆದೇಶಿಸಲಾಗಿದೆ: 


ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 92 ಎನ್‌ಸಿಇ 2008, ಬೆ೦ಗಳೂರು, ದಿನಾಂಕ: 29-1-2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ಮೆ: ಆರ್‌.ಆರ್‌.ಬಿ. ಎನರ್ಜಿ ಲಿಮಿಟೆಡ್‌ ಇವರಿಗೆ ಬೆಳಗಾಂ 


ಎಂ 


ಜಿಲ್ಲೆಯಲ್ಲಿ 5.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಈ ಕೆಳಗೆ ವಿವರಿಸಿರುವಂತೆ ಈ 
ಆದೇಶದಲ್ಲಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿದೆ :- 








Topo Proposed Near by villages of the Geographical area description of the project 
sheet capacity proposed area and 
No. MW district 
481/13 | SMW Nuganhatti, Hulikere, Proposed area is a complex terrain located on 


Murgod,Subapur 
Belgaum District 


the S-E of Murgod town. Further, it is 
described as fairly dense scrub with reserve 
forest status. 

The area is held in the following 

Geographical co-ordinates : 

Latitude : 15°53’34”-15°56’21”N 

Longitude : 74°56’7”-75°0’0”E 

Ridge peaks : 687.4,761 & 814m Amsl 




















ಸದರಿ ಯೋಜನೆಯನ್ನು Financial closure ಸಾಧಿಸಿದ 24 ತಿಂಗಳುಗಳ ಒಳಗಾಗಿ ಪ್ರಾರಂಭ ಮಾಡತಕ್ಕದ್ದು. 

ಈ ಆದೇಶ ಹೊರಡಿಸಿದ ದಿನಾಂಕದಿಂದ 45 ದಿನಗಳೊಳಗಾಗಿ ಯೋಜನಾಭಿವೃದ್ಧಿದಾರರು ರೂ. 400ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ ತಂತಾನೆ 
ರದ್ದಾಗಿದೆ ಎಂದು ಭಾವಿಸುವುದು. 

ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ ಮಟ್ಟದಲ್ಲಿ 
ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗ ಸೂಚಿಗಳಿಗನುಗುಣವಾಗಿ ಮೈಕ್ರೊ ಸೈಟಿಂಗ್‌ ಮಾಡಿರುವ 
ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು ತಯಾರಿಸಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್‌ 
ಉತ್ಪಾದನೆಯನ್ನು ಸೇಫ್‌ ನಕ್ಷೆ ಮತ್ತು ವಿಂಡ್‌ ಫಾರ್ಮನ ಲೇಔಟ್‌ನ ಬದಲಾವಣೆಗನುಗುಣವಾಗಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 
ಗಾಳಿ ಚಕ್ರದ ಹಬ್‌ ಹೈಟಿನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ ವಿವರಿಸಿರುವಂತೆ 
ಪ್ರತಿ 5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು (ವಿಂಡ್‌ 
ಮಾಸ್ಟ್‌) ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ 


Ww 


ಸಲ್ಲಿಸುವುದು. 





ಗಾಳಿ ಶಕ್ತಿ ವಿದ್ಯುತ್ತಿನ ದೂರ ಸಾಮರ್ಥ್ಯ ಹಾಕಬೇಕಾಗಿರುವ ಗಾಳಿ 
ಕಂಬ (ವಿಂಡ್‌ 


ಮಾಸ್‌ಗಳ ಸಂಖೆ 
ಟಿ ಶಿ 


5 ಮೆಗಾವ್ಯಾಟ್‌ ಗಾಳಿ 
ಯೋಜನೆಯಲ್ಲಿ ಸಾಧಾರಣ ಗಾಳಿ 
ಶಕ್ತಿ ವಿದ್ಯುತ್ತಿನ ಸಂಖ್ಯೆ 





>» 200 ಕಿ.ವ್ಯಾ. ನಿಂದ 300 ಕಿ.ವ್ಯಾ. 18 1 





> 300 ಕಿ.ವ್ಯಾ. ನಿಂದ 500 ಕಿ.ವ್ಯಾ. 


15 1 





> 500 ಕಿ.ವ್ಯಾ. ನಿಂದ 750 ಕಿ.ವ್ಯಾ. 


12 1 








> 750 ಕಿ.ವ್ಯಾ. ನಿಂದ 1000 ಕಿ.ವ್ಯಾ. 





8 ರಿಂದ 10 1 











ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೬೧ 





5, ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ 

ಮೈಲುಗಲ್ಲುಗಳನ್ನು ತೋರಿಸುವ ಪರ್ಸ್‌ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 

6. ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು 
ಜೀವಿಶಾಸ್ತ್ರ/ಕಂದಾಯ/ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗಳ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ 


ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು. 


7. ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕ೦ಪನಿಯೊಂದಿಗೆ/ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತದೊಂದಿಗೆ ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿಂಗ್‌/ವಿದ್ಯುತ್‌ ಖರೀದಿ 
ಒಡಂಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 


8. ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 


9. ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವಂತೆ ವಿನಂತಿಸಲಾಗಿದೆ. 


10. ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ 
ಹಾಗೂ ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸೀಮಿತವಾಗಿದೆ 
ಹಾಗೂ ಅಭಿವೃದ್ಧಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ 
ಹಕ್ಕು ಇರುವುದಿಲ್ಲ ಎ೦ಬುದನ್ನು ಮನಗಾಣತಕ್ಕದ್ದು. 


11. ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 354 (ಎಸ್‌.ಜೆ. ಸಂಪತ್‌ ಕುಮಾರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 


ಇಂಧನ ಸಚಿವಾಲಯ 


ವಿಷಯ : ಮೆ: ಅಕ್ಷಯ ಹೈಡ್ರೊ ಪವರ್‌ ಇವರಿಗೆ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ 
ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ: 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರಗಳ ಸಂಖ್ಯೆ ಕ ಕೆಆರ್‌ಇಡಿ/06/ಜಡ್ಕಲ್‌/ಎಂಹೆಚ್‌ಎಸ್‌/09/1390, ದಿನಾಂಕ : 19/28-3-2009 
ಮತ್ತು ಸಂಖ್ಯೆ : ಕೆಆರ್‌ಇಡಿ/06/ ಜಡ್ಕಲ್‌/2009/3079, ದಿನಾಂಕ : 16/19-9-2009. 
2. ದಿನಾಂಕ : 23-10-2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ। ಅಕ್ಷಯ ಹೈಡ್ರೊ ಪವರ್‌ ಇವರಿಗೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲ್ಲೂಕಿನ ಜಡ್ಕಲ್‌ 
ಗ್ರಾಮದ ಬಳಿ ಕನ್ನಿ ತೊರೆಗೆ ಅಡ್ಡಲಾಗಿ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ 
ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 
ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ನಡವಳಿಯ ಪ್ರಕಾರ ದಿನಾ೦ಕ 23-10-2009 ರಂದು ಜರುಗಿದ ಹಂಚಿಕೆ 
ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು ಮೆ: ಅಕ್ಷಯ ಹೈಡ್ರೊ ಪವರ್‌ ಇವರಿಗೆ 2.00 ಮೆಗಾ 
ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು ಪರಿಗಣಿಸಿರುತ್ತದೆ. 
ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 


(೬. 


೮೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 295 ಎನ್‌ಸಿಇ 2009, ಬೆಂಗಳೂರು, ದಿನಾಂಕ: 29-01-2010. 


ಮೆ: ಅಕ್ಷಯ ಹೈಡ್ರೊ ಪವರ್‌ ಇವರಿಗೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲ್ಲೂಕಿನ ಜಡ್ಕಲ್‌ ಗ್ರಾಮದ ಬಳಿ ಕನ್ನಿ 


ತೊರೆಗೆ ಅಡ್ಡಲಾಗಿ 2.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು (Weir Latitude : 
13547017 Longitude : 75950'50'' Power House-Latitude: 13°23’27” Longitude : 74750100) ಈ 
ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ. 


1, 


10. 


(ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಹೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 

(ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡ೦ಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ 
ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 

(ಇ) ಒಡಂಬಡಿಕೆಯನ್ನು ರೂ. 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ 
ಕಳುಹಿಸಿಕೊಡತಕ್ಕದ್ದು. 

(ಈ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌.) 
ಪರಿಷ್ಕರಿಸಲು ಮೆಗಾವ್ಯಾಟ್‌ ಒಂದಕ್ಕೆ ಸರ್ಕಾರದ ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ 
ಶುಲ್ಕವನ್ನು ತುಂಬುವುದು. 

(ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ತ... ಅಂದರೆ ಜಲಸಂಪನ್ಮೂಲ 
ಇಲಾಖೆ, ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಸ ಮತ್ತು ಕಂದಾಯ 
ಇಲಾಖೆಗಳಿಂದ 'ಯರೆನ್‌ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು ವರ್ಷದೊಳಗಾಗಿ 
ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು 

(ಆ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ 
ಹಣವನ್ನು, ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) ಆವಿಷ್ಠರಿಸುವುದಕ್ಕೋಸ್ಕರ ಹೊಂದಾಣಿಕೆ 
ಮಾಡಿಕೊಳ್ಳಲಾಗುವುದು. 

ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ 
ಅನುಮೋದನೆ ಕೊಟ್ಟ ಆರು ತಿಂಗಳ ಒಳಗಾಗಿ ಫೈನಾನ್ಸಿಯಲ್‌ ಕ್ಲೋಷರನ್ನು ಸಾಧಿಸತಕ್ಕದ್ದು. 

ಫೈನಾನ್ಷಿಯಲ್‌ ಕ್ಲೋಷರನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 

ಮೇಲೆ ತಿಳಿಸಿದ 2, 3 ಮತ್ತು 4 "ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ 
ಹಂಚಿಕೆಯು ತಂತಾನೇ ಯಾವ "ಮುನ್ಸೂಚನೆಯನ್ನು ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 

ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು 
ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ 
ವಿದ್ಯುತ್‌ ಖರೀದಿ ಒಡ೦ಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 

ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ 
ಸಹಾಯ/ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 

ಈ ಕಿರು ಜಲ ವಿದ್ಯುತ್‌ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ 
ವಿದ್ಯುತ್‌/ನೀರಾವರಿ/ಕುಡಿಯುವ ನೀರಿನ ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ 
ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ ಇತರೆ ಯೋಜನೆಗಳಿಂದ ಧಕ್ಕೆಯಾದಲ್ಲಿ ಯಾವುದೇ 
ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 

ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ 
ಹೊಣೆಗಾರರಾಗಿರುತ್ತಾರೆ. 

ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು 
ಮುಳುಗಡೆಯಾದಲ್ಲಿ, ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ 
ಜವಾಬ್ದಾರರಾಗಿರುತ್ತಾರೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೬೩ 





1... ಸದರಿ ಆದೇಶವನ್ನು ರದ್ದುಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
12. ಡಿ.ಪಿ.ಆರ್‌. ತಯಾರು ಮಾಡಿದ ಮೇಲೆ ಕ್ರೆಡಲ್‌ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ 
ಇಲಾಖೆಗಳಿಗೆ ಡಿ.ಪಿ.ಆರ್‌. ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ 


ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 355 (ಎಸ್‌.ಜೆ. ಸಂಪತ್‌ ಕುಮಾರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 


ಇಂಧನ ಸಚಿವಾಲಯ 
ವಿಷಯ : ಮೆ : ಏರ್‌ ಕಾನ್‌ಸೆಪ್ಟ್‌ ಇವರಿಗೆ 10.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆ 
ಹಂಚಿಕೆ ಬಗ್ಗೆ. 
ಓದಲಾಗಿದೆ: 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ ಕೆಆರ್‌ಇಡಿ/08/ಎಸಿ/2009/922(ಎ), ದಿನಾಂಕ 18/21-2-2009. 
2. ದಿನಾಂಕ 23-10-2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 


(೬. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಪತ್ರ 
ವ್ಯವಸ್ಥಾಪಕ ನಿರ್ದೇಶಕರು ಮೆ: ಏರ್‌ ಕಾನ್‌ಸೆಪ್ಟ್‌ ಇವರಿಗೆ ಗದಗ ಜಿಲ್ಲೆಯಲ್ಲಿ 10.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ 
ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿರುತ್ತಾರೆ. 


ಸಾವನೆ : 
ತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 


ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು 
ಮಂಡಿಸಲಾಗಿತ್ತು. ಮೆ: ಏರ್‌ ಕಾನ್‌ಸೆಪ್ಟ್‌ ಇವರಿಗೆ 10.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು 
ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ:- 


ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 94 ಎನ್‌ಸಿಇ 2009, ಬೆಂಗಳೂರು, ದಿನಾಂಕ: 29-1-2010. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಮೆ: ಏರ್‌ ಕಾನ್‌ಸೆಪ್ಟ್‌ ಇವರಿಗೆ ಗದಗ ಜಿಲ್ಲೆಯಲ್ಲಿ 10.00 
ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಯನ್ನು ಈ ಕೆಳಗೆ ವಿವರಿಸಿರುವಂತೆ ಈ ಆದೇಶದಲ್ಲಿನ 
ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿದೆ :- 


Topo Proposed Near by villages of the Geographical area description of the project 








sheet capacity proposed area and 
No. MW district 
48M/11 | 10MW Kutakoti, Hulkoti, The earmarked area is completely ground 
Gadag District level plain located on south of Kurtkoti town. 


It appears to be private land and may be 

having agricultural activities. The area has 

four peaks 674,663, 664 and 681m Amsl. The 

proposed area is held in the following 

Geographical co-ordinates : 

Latitude : 15°18'10” 1552142” N 

Longitude : 75°30°37”-75°32°24”E 

Ridge peaks : 674.663,664 & 681m Amsl. 

1. ಸದರಿ ಯೋಜನೆಯನ್ನು Financial closure ಸಾಧಿಸಿದ 24 ತಿಂಗಳುಗಳ ಒಳಗಾಗಿ ಪ್ರಾರಂಭ ಮಾಡತಕ್ಕದ್ದು. 

9 ಈ ಆದೇಶ ಹೊರಡಿಸಿದ ದಿನಾಂಕದಿಂದ 45 ದಿನಗಳೊಳಗಾಗಿ ಯೋಜನಾಭಿವೃದ್ಧಿದಾರರು ರೂ. 400ರ ಛಾಪಾ 
ಕಾಗದದಲ್ಲಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ ತಂತಾನೆ 
ರದ್ದಾಗಿದೆ ಎ೦ದು ಭಾವಿಸುವುದು. 

3. ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್‌ ಹೈಟ್‌ ಮಟ್ಟದಲ್ಲಿ 
ಪವನ ವೇಗದ ಅಳತೆಯನ್ನು ಮಾಡಿಕೊಳ್ಳಬೇಕು ಅಲ್ಲದೇ, ಕಾಲ ಕಾಲಕ್ಕೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ 




















೮೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





10. 


11. 


ಅಭಿವೃದ್ಧಿ ನಿಯಮಿತದಿಂದ ಹೊರಡಿಸತಕ್ಕ ಮಾರ್ಗ ಸೂಚಿಗಳಿಗನುಗುಣವಾಗಿ ಮೈಕ್ರೊ ಸೈಟಿಂಗ್‌ ಮಾಡಿರುವ 
ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ ವರದಿಗಳ 3 ಪ್ರತಿಗಳನ್ನು ತಯಾರಿಸಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್‌ 
ಉತ್ಪಾದನೆಯನ್ನು ಸೇಫ್‌ನಕ್ಷೆ ಮತ್ತು ವಿಂಡ್‌ ಫಾರ್ಮನ ಲೇಔಟ್‌ನ ಬದಲಾವಣೆಗನುಗುಣವಾಗಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಶಿಫಾರಸ್ಸಿನಂತೆ ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 

ಗಾಳಿ ಚಕ್ರದ ಹಬ್‌ ಹೈಟಿನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ ವಿವರಿಸಿರುವಂತೆ 
ತಿ 5 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಪವನ ವಿದ್ಯುತ್‌ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು (ವಿಂಡ್‌ 
ಸ್ಟ್‌) ಅಳವಡಿಸಬೇಕು. ಅಳತೆ ವಿವರಗಳನ್ನು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ 


ಆ 


ಸುವುದು. 


gy (84 


24 
36 





ಗಾಳಿ ಶಕ್ತಿ ವಿದ್ಯುತ್ತಿನ ದೂರ ಸಾಮರ್ಥ್ಯ 5 ಮೆಗಾವ್ಯಾಟ್‌ ಗಾಳಿ ಹಾಕಬೇಕಾಗಿರುವ ಗಾಳಿ 
ಯೋಜನೆಯಲ್ಲಿ ಸಾಧಾರಣ ಗಾಳಿ ಕಂಬ (ವಿಂಡ್‌ 
ಶಕ್ತಿ ವಿದ್ಯುತ್ತಿನ ಸಂಖ್ಯೆ ಮಾಸ್ಟ್‌ಗಳ ಸಂಖ್ಯೆ 





>» 200 ಕಿ.ವ್ಯಾ ನಿಂದ 300 ಕಿ.ವ್ಯಾ. 18 1 





> 300 ಕಿ.ವ್ಯಾ. ನಿಂದ 500 ಕಿ.ವ್ಯಾ. 15 1 





> 500 ಕಿ.ವ್ಯಾ. ನಿಂದ 750 ಕಿ.ವ್ಯಾ. 12 1 





> 750 ಕಿ.ವ್ಯಾ. ನಿಂದ 1000 ಕಿ.ವ್ಯಾ. 8 ರಿಂದ 10 1 

















ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ 
ಮೈಲುಗಲ್ಲುಗಳನ್ನು ತೋರಿಸುವ ಪರ್ಸ್‌ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸಬೇಕು. 

ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು 
ಜೀವಿಶಾಸ್ತ್ರ/ಕಂದಾಯ/ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗಳ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ 
ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು. 

ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್‌ ಸರಬರಾಜು ಕಂಪನಿಯೊಂದಿಗೆ/ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ 
ನಿಯಮಿತದೊಂದಿಗೆ ನೀತಿ ನಿಯಮಗಳಿಗನುಗುಣವಾಗಿ ವೀಲಿಂಗ್‌ ಮತ್ತು ಬ್ಯಾಂಕಿ೦ಗ್‌/ಎದ್ಕುತ್‌ ಖರೀದಿ 
ಒಡಂಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 

ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ 
ವಿನಾಯಿತಿ ನೀಡಲಾಗಿದೆ. 

ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ 
ಅಧಿಕಾರಿಗಳು ಸಹಕರಿಸುವಂತೆ ವಿನಂತಿಸಲಾಗಿದೆ. 

ಸದರಿ ಪವನ ವಿದ್ಯುತ್‌ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ 
ಹಾಗೂ ಈ ಹಂಚಿಕೆ ಆದೇಶವು ಪವನ ವಿದ್ಯುತ್‌ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸೀಮಿತವಾಗಿದೆ 
ಹಾಗೂ ಅಭಿವೃದ್ಧಿದಾರರಿಗೆ ಯೋಜನೆಯ ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ 
ಹಕ್ಕು ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 


ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 356 (ಎಸ್‌.ಜೆ. ಸಂಪತ್‌ ಕುಮಾರ್‌) 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೬೫ 





ಇಂಧನ ಸಚಿವಾಲಯ 


ವಿಷಯ : ಮೆ: ಮೂಡಬಾಗಿಲ್‌ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ 3.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು 
ಜಲ ವಿದ್ಯುತ್‌ ಯೋಜನೆಯನ್ನು ಚ! ಮಾಡುವ ಬಗ್ಗೆ. 
ಓದಲಾಗಿದೆ: 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರಗಳ ಸಂಖ್ಯೆ : ಕೆಆರ್‌ಇಡಿಎಲ್‌/06/ಶಾ೦ಭವಿ/2009/1036, ದಿನಾ೦ಕ : 19/26-2-2009 ಮತ್ತು 
ಸಂಖ್ಯೆ : ಕೆಆರ್‌ಇಡಿ/06/ ಶಾ೦ಭವಿ/2009/3009, ದಿನಾ೦ಕ : 11/14-9-2009. 
2. ದಿನಾಂಕ : 23-10-2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 


ದರಿ 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ॥ ಮೂಡಬಾಗಿಲ್‌ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಉಡುಪಿ ಜಿಲ್ಲೆಯ ಕಾರ್ಕಳ 
ತಾಲ್ಲೂಕಿನ ನಿಟ್ಟೆ ಗ್ರಾಮದ ಅಟ್ಟುರ್‌ ಕಾಲ್ಕರ್‌ ಬಳಿ ಶಾಂಭವಿ ನದಿಗೆ ಅಡ್ಡಲಾಗಿ 3.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ 
ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ನಡವಳಿಯ ಪ್ರಕಾರ ದಿನಾಂಕ 23-10-2009 ರಂದು ಜರುಗಿದ ಹಂಚಿಕೆ 
ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು ಮೆ: ಮೂಡಬಾಗಿಲ್‌ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ 
ಇವರಿಗೆ 3.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. ಆದುದರಿ೦ದ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 172 ಎನ್‌ಸಿಇ 2009, ಬೆ೦ಗಳೂರು, ದಿನಾಂಕ: 29-01-2010. 

ಮೆ: ಮೂಡಬಾಗಿಲ್‌ ಪವರ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ ನಿಟ್ಟೆ ಗ್ರಾಮದ 
ಅಟ್ಟುರ್‌ ಕಾಲ್ಕರ್‌ ಬಳಿ ಶಾಂಭವಿ ನದಿಗೆ ಅಡ್ಡಲಾಗಿ 3.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು 
(Weir Latitude : 13709207 Longitude : 74°58’10” Power House-Latitude: 1397111407” Longitude : 
74750307 ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ. 

Ll. (ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ತೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
(ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ 
ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 

(ಇ) ಒಡಂಬಡಿಕೆಯನ್ನು ರೂ.  400.00ರ ಛಾಪಾ ಕಾಗದ ಮೇಲೆ ಮಾಡಿಕೊಂಡು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ 
ಕಳುಹಿಸಿಕೊಡತಕ್ಕದ್ದು. 

(ಈ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌.) 
ಪರಿಷ್ಠರಿಸಲು ಮೆಗಾವ್ಯಾಟ್‌ ಒಂದಕ್ಕೆ ಸರ್ಕಾರದ ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ 
ಶುಲ್ಕವನ್ನು ತುಂಬುವುದು. 

2. (ಅ) ಯೋಜನಾ ಅಭಿವೃ ೈದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ 
ಇಲಾಖೆ, ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, 
ಕರ್ನಾಟಕ ವಿದ್ಯುತ್‌ ನಿಗಮ್‌ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ 
ಇಲಾಖೆಗಳಿಂದ 'ಯರೆನ್ಸ್‌ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು ವರ್ಷದೊಳಗಾಗಿ 
ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 

(ಆ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ 
ಹಣವನ್ನು, ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) ಆವಿಷ್ಠರಿಸುವುದಕ್ಕೋಸ್ಕರ ಹೊಂದಾಣಿಕೆ 
ಮಾಡಿಕೊಳ್ಳಲಾಗುವುದು. 

3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ 

ಕೊಟ್ಟ ಆರು ತಿಂಗಳ ಒಳಗಾಗಿ ಫೈನಾನ್ಷಿಯಲ್‌ ಕ್ಲೋಷರನ್ನು ಸಾಧಿಸತಕ್ಕದ್ದು. 


೮೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





4. ಫೈನಾನ್ಸಿಯಲ್‌ ಕ್ಲೋಷರನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 

5. ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ 
ಹಂಚಿಕೆಯು ತಂತಾನೇ ಯಾವ 'ಮುನ್ನೂಚನೆಯನ್ನು ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 

6. ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು 
ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ 
ವಿದ್ಯುತ್‌ ಖರೀದಿ ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 

7. ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ 
ಸಹಾಯ/ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 

8. ಈ ಕಿರು ಜಲ ವಿದ್ಯುತ್‌ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್‌/ನೀರಾವರಿ/ಕುಡಿಯುವ 
ನೀರಿನ ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ 
ಯೋಜನೆಗೆ ಯಾವುದಾದರೂ ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು 
ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 

9. ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ 
ಹೊಣೆಗಾರರಾಗಿರುತ್ತಾರೆ. 

10. ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು 
ಮುಳುಗಡೆಯಾದಲ್ಲಿ, ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ 
ಜವಾಬ್ದಾರರಾಗಿರುತ್ತಾರೆ. 

Il. ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

12. . ಡಿ.ಪಿ.ಆರ್‌. ತಯಾರು ಮಾಡಿದ ಮೇಲೆ ಕ್ರೆಡಲ್‌ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ 
ಇಲಾಖೆಗಳಿಗೆ ಡಿ.ಪಿ.ಆರ್‌. ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ 


ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 357 (ಎಸ್‌.ಜೆ. ಸಂಪತ್‌ ಕುಮಾರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 


ಇಂಧನ ಸಚಿವಾಲಯ 
ವಿಷಯ : ಮೆ: ದಿಶಾ ಪವರ್‌ ಕಾರ್ಪೋರೇಷನ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ 4.00 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರಗಳ ಸಂಖ್ಯೆ : ಕೆಆರ್‌ಇಡಿಎಲ್‌/06/ಸುಧಾಹೊಳೆ/ಎಂಹೆಚ್‌ಎಸ್‌/09/1024, ದಿನಾಂಕ : 
24-2-2009 ಮತ್ತು ಸಂಖ್ಯೆ : ಕೆಆರ್‌ಇಡಿ06/ಸುಧಾಹೊಳೆ/2009/3007, ದಿನಾಂಕ : 1114- 
9-2009. 
2. ದಿನಾಂಕ : 23-10-2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಸ್ತಾವನೆ ೫ 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ। ದಿಶಾ ಪವರ್‌ ಕಾರ್ಪೋರೇಷನ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಉಡುಪಿ ಜಿಲ್ಲೆಯ ಕಾರ್ಕಳ 
ತಾಲ್ಲೂಕಿನ ಸುಧಾ ಗ್ರಾಮದ ಸುಧಾ ಹೊಳೆಗೆ ಅಡ್ಡಲಾಗಿ 4.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ 
ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 
ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ನಡವಳಿಯ ಪ್ರಕಾರ ದಿನಾ೦ಕ 23-10-2009 ರಂದು ಜರುಗಿದ ಹಂಚಿಕೆ 
ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು ಮೆ: ದಿಶಾ ಪವರ್‌ ಕಾರ್ಪೋರೇಷನ್‌ ಪ್ರೈವೇಟ್‌ 
ಲಿಮಿಟೆಡ್‌ ಇವರಿಗೆ 4.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡಲು "ಚಿಕೆ 
ಸಮಿತಿಯು ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 


(೬. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೬೭ 





ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 153 ಎನ್‌ಸಿಇ 2009, ಬೆ೦ಗಳೂರು, ದಿನಾಂಕ: 1-02-2010. 
ಮೆ: ದಿಶಾ ಪವರ್‌ ಕಾರ್ಪೋರೇಷನ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ 
ಸುಧಾ ಗ್ರಾಮದ ಸುಧಾ ಹೊಳೆಗೆ ಅಡ್ಡಲಾಗಿ 4.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು 

(Weir Latitude : 13712307 Longitude : 75°52’32” Power House-Latitude: 13°13’00” Longitude : 

74°53) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ. 

1 (ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ತೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 

(ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕ೦ಪನಿಯು ಹಂಚಿಕೆಗೋಸ್ಕರ 
ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು, ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 

(ಇ) ಒಡಂಬಡಿಕೆಯನ್ನು ರೂ. 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ 
ಳುಹಿಸಿಕೊಡತಕ್ಕದ್ದು. 

(ಈ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌.) 
ಪರಿಷ್ಕರಿಸಲು ಮೆಗಾವ್ಯಾಟ್‌ ಒಂದಕ್ಕೆ ಸರ್ಕಾರದ ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಠರಣ 
ಶುಲ್ಕವನ್ನು ತುಂಬುವುದು. 

2. (ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ln ಅಂದರೆ ಜಲಸಂಪನ್ಮೂಲ 
ಇಲಾಖೆ, ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳ ಮತ್ತು ಕಂದಾಯ 
ಇಲಾಖೆಗಳಿಂದ 'ಯರೆನ್‌ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು ವರ್ಷದೊಳಗಾಗಿ 
ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 

(ಆ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ 
ಹಣವನ್ನು, ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) ಆವಿಷ್ಯರಿಸುವುದಕ್ಕೋಸ್ಕರ ಹೊಂದಾಣಿಕೆ 
ಮಾಡಿಕೊಳ್ಳಲಾಗುವುದು. 

3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತಿಕ ಅನುಮೋದನೆ 
ಕೊಟ್ಟ ಆರು ತಿಂಗಳ ಒಳಗಾಗಿ ಫೈನಾನ್ಷಿಯಲ್‌ ಕ್ಲೋಷರನ್ನು ಸಾಧಿಸತಕ್ಕದ್ದು. 

4. ಫೈನಾನ್ಷಿಯಲ್‌ ಕ್ಲೋಷರನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 

5. ಮೇಲೆ ತಿಳಿಸಿದ 2, 3 ಮತ್ತು 4 ಪಿ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು 
ತಂತಾನೇ ಯಾವ ಮುನ್ನೂಚನೆಯನ್ನು ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 

6. ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್‌ 
ಖರೀದಿ ಒಡ೦ಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 

7. ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ 
ಸಹಾಯ/ಸ ಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ "ಯೋಜನಾ ಅನುಷ್ಠಾನ ಪೂರ್ಣಗೊಳಿಸ ತಕ್ಕದ್ದು. 

8. ಈ ಕಿರು ಜಲ ವಿದ್ಯುತ್‌ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್‌/ನೀರಾವರಿ,ಕುಡಿಯುವ 
ನೀರಿನ ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ 
ಯೋಜನೆಗೆ ಯಾವುದಾದರೂ ಇತರೆ ಯೋಜನೆಗಳಿಂದ ಧಕ್ಕೆಯಾದಲ್ಲಿ ಯಾವುದೇ ಪರಿಹಾರವನ್ನು 
ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 

9. ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ 
ಹೊಣೆಗಾರರಾಗಿರುತ್ತಾರೆ. 


೮೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





10. ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು 
ಮುಳುಗಡೆಯಾದಲ್ಲಿ, ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ 
ಜವಾಬ್ದಾರರಾಗಿರುತ್ತಾರೆ. 

1... ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

12. ಡಿ.ಪಿ.ಆರ್‌. ತಯಾರು ಮಾಡಿದ ಮೇಲೆ ಕ್ರೆಡಲ್‌ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ 
ಇಲಾಖೆಗಳಿಗೆ ಡಿ.ಪಿ.ಆರ್‌. ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ 


ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 358 (ಎಸ್‌.ಜೆ. ಸಂಪತ್‌ ಕುಮಾರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 


ಇಂಧನ ಸಚಿವಾಲಯ 


ವಿಷಯ : ಮೆ: ದಿಶಾ ಪವರ್‌ ಕಾರ್ಪೋರೇಷನ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ 4.00 ಮೆಗಾ ವ್ಯಾಟ್‌ 
ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 


ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ : ಕೆಆರ್‌ಇಡಿ/06ಜೋಸೆಫ್‌ನಗರ/ಎಂಹೆಚ್‌ಎಸ್‌/09/0023, ದಿನಾಂಕ : 24/26-2-2009. 
2. ದಿನಾಂಕ : 23-10-2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು ಮೆ। ದಿಶಾ ಪವರ್‌ ಕಾರ್ಪೋರೇಷನ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಉಡುಪಿ ಜಿಲ್ಲೆಯ 
ಕುಂದಾಪುರ ತಾಲ್ಲೂಕಿನ ಜೋಸೆಫ್‌ನಗರ ಗ್ರಾಮದ ಸೀತಾ ನದಿ ತೊರೆಗೆ ಅಡ್ಡಲಾಗಿ 4.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು 
ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 
ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ನಡವಳಿಯ ಪ್ರಕಾರ ದಿನಾಂಕ 23-10-2009 ರಂದು ಜರುಗಿದ ಹಂಚಿಕೆ 
ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು ಮೆ: ದಿಶಾ ಪವರ್‌ ಕಾರ್ಪೋರೇಷನ್‌ ಪ್ರೈವೇಟ್‌ 
ಲಿಮಿಟೆಡ್‌ ಇವರಿಗೆ 4.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ 
ಸಮಿತಿಯು ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 173 ಎನ್‌ಸಿಇ 2009, ಬೆ೦ಗಳೂರು, ದಿನಾಂಕ: 1-02-2010. 


(೬. 


ಮೆ: ದಿಶಾ ಪವರ್‌ ಕಾರ್ಪೋರೇಷನ್‌ ಪ್ರೈವೇಟ್‌ ಲಿಮಿಟೆಡ್‌ ಇವರಿಗೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲ್ಲೂಕಿನ 
ಜೋಸೆಫ್‌ನಗರ ಗ್ರಾಮದ ಸೀತಾ ನದಿ ತೊರೆಗೆ ಅಡ್ಡಲಾಗಿ 4.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ 
ಯೋಜನೆಯನ್ನು (Weir Latitude : 74554 57” Longitude : 13729337 Power House-Latitude: 
74954135” Longitude : 13°29’39”) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ. 

1 (ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ತೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
(ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡ೦ಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ 
ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 

(ಇ) ಒಡಂಬಡಿಕೆಯನ್ನು ರೂ. 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ 
ಕಳುಹಿಸಿಕೊಡತಕ್ಕದ್ದು. 

(ಈ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌.) 
ಪರಿಷ್ಠರಿಸಲು ಮೆಗಾವ್ಯಾಟ್‌ ಒಂದಕ್ಕೆ ಸರ್ಕಾರದ ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ 
ಶುಲ್ಕವನ್ನು ತುಂಬುವುದು. 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೬೯ 





10. 


11. 
12. 


(ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ 
ಇಲಾಖೆ, ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, 
ಕರ್ನಾಟಕ ವಿದ್ಯುತ್‌ ನಿಗಮ” ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತಣ ಮಂಡಳಿ ಮತ್ತು ಕಂದಾಯ 
ಇಲಾಖೆಗಳಿಂದ 'ಯರೆನಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು ವರ್ಷದೊಳಗಾಗಿ 
ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
(ಆ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ 
ಹಣವನ್ನು ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) ಆವಿಷ್ಠರಿಸುವುದಕ್ಕೋಸ್ಕರ ಹೊಂದಾಣಿಕೆ 
ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ 
ಕೊಟ್ಟ ಆರು ತಿಂಗಳ ಒಳಗಾಗಿ ಫೈನಾನ್ಷಿಯಲ್‌ ಕ್ಷೋಷರನ್ನು ಸಾಧಿಸತಕ್ಕದ್ದು. 
ಫೈನಾನ್ಷಿಯಲ್‌ ಕ್ಷೋಷರನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ 
ಹಂಚಿಕೆಯು ತಂತಾನೇ ಯಾವ "ಮುನ್ಸೂಚನೆಯನ್ನು ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ರವಾಗಿ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು 
ಮತ್ತು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ 
ವಿದ್ಯುತ್‌ ಖರೀದಿ ಒಡ೦ಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ 
ಸಹಾಯ/ಸಹಕಾರವನ್ನು ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್‌ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್‌/ನೀರಾವರಿ/ಕುಡಿಯುವ 
ನೀರಿನ ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ 
ಯೋಜನೆಗೆ ಯಾವುದಾದರೂ ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು 
ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ 
ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು 
ಮುಳುಗಡೆಯಾದಲ್ಲಿ, ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ 
ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ.ಪಿ.ಆರ್‌. ತಯಾರು ಮಾಡಿದ ಮೇಲೆ ಕ್ರೆಡಲ್‌ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ 
ಇಲಾಖೆಗಳಿಗೆ ಡಿ.ಪಿ.ಆರ್‌. ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ 
ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 359 (ಎಸ್‌.ಜೆ. ಸಂಪತ್‌ ಕುಮಾರ್‌) 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 
ಇಂಧನ ಸಚಿವಾಲಯ 


ವಿಷಯ : M/s Roshni Power Tech Limited ಇವರಿಗೆ 6.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ 


ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 


ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 


ಸಂಖ್ಯೆ 5 ಕೆಆರ್‌ಇಡಿ/06/ಮೆಗದ್ದೆ/ಎಂಹೆಚ್‌ಎಸ್‌/09/1043, ದಿನಾಂಕ : 25/26-2-2009. 
2. ದಿನಾಂಕ : 23-10-2009 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 


೮೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರು 11/8 Roshni Power Tech Limited ಇವರಿಗೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ 
ಮೆಗದ್ದೆ ಗ್ರಾಮದ ಸೀತಾ ನದಿಯ ಉಪ ನದಿಯಾದ ಮೆಗದ್ದೆ ಹೊಳೆಗೆ ಅಡ್ಡಲಾಗಿ 6.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು 
ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ನಡವಳಿಯ ಪ್ರಕಾರ ದಿನಾ೦ಕ 23-10-2009 ರಂದು ಜರುಗಿದ ಹಂಚಿಕೆ 
ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು M/s Roshni Power Tech Limited ಇವರಿಗೆ 
6.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ರು ಜಲ ವಿದ್ಯುತ್‌ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 158 ಎನ್‌ಸಿಇ 2009, ಬೆಂಗಳೂರು, ದಿನಾಂಕ: 1-02-2010. 


M/s Roshni Power Tech Limited ಇವರಿಗೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ ಮೆಗದ್ದೆ ಗ್ರಾಮದ 
ಸೀತಾ ನದಿಯ ಉಪ ನದಿಯಾದ ಮೆಗದ್ದೆ ಹೊಳೆಗೆ ಅಡ್ಡಲಾಗಿ 6.00 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಕಿರು ಜಲ ವಿದ್ಯುತ್‌ 
ಯೋಜನೆಯನ್ನು (Weir Latitude : 13°25°42” to 13°26’30” Longitude : 75°06°20” to 75907’05” Power 
House-Latitude: 13°26’30” Longitude : 75°07'05”) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ. 


1 (ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ತೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 

(ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡ೦ಬಡಿಕೆಯನ್ನು 
ಮಾಡಿಕೊಳ್ಳತಕ್ಕದ್ದು. ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ 
ಪುನಃ ಹೊಸದಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತವು ಸ್ವೀಕರಿಸಿದ ಅರ್ಜಿ ಪರಿಷ್ಠರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 

(ಇ) ಒಡಂಬಡಿಕೆಯನ್ನು ರೂ.  400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ 
ಳುಹಿಸಿಕೊಡತಕ್ಕದ್ದು. 

(ಈ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾಭಿವೃದ್ಧಿದಾರರು ಕರ್ನಾಟಕ 
ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು (ಡಿ.ಪಿ.ಆರ್‌.) 
ಪರಿಷ್ಕರಿಸಲು ಮೆಗಾವ್ಯಾಟ್‌ ಒಂದಕ್ಕೆ ಸರ್ಕಾರದ ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ 
ಶುಲ್ಕವನ್ನು ತುಂಬುವುದು. 

2. (ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ 
ಇಲಾಖೆ, ಅರಣ್ಯ, ಜೀವಿಶಾಸ್ತ "ಮತ್ತು ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ, 
ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ 
ಇಲಾಖೆಗಳಿಂದ ಯರೆನ್ಸ್‌ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ ಮಾಡಿಕೊಂಡ ಒಂದು ವರ್ಷದೊಳಗಾಗಿ 
ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 


(ಆ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ 
ಹಣವನ್ನು, ವಿವರವಾದ ಯೋಜನಾ ವರದಿಯನ್ನು (ಡಿಪಿಆರ್‌) ಆವಿಷ್ಯರಿಸುವುದಕ್ಕೋಸ್ಕರ ಹೊಂದಾಣಿಕೆ 
ಮಾಡಿಕೊಳ್ಳಲಾಗುವುದು. 


3. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ 
ಕೊಟ್ಟ ಆರು ತಿಂಗಳ ಒಳಗಾಗಿ ಫೈನಾನ್ಷಿಯಲ್‌ ಕ್ಲೋಷರನ್ನು ಸಾಧಿಸತಕ್ಕದ್ದು. 

4. ಫೈನಾನ್ಸಿಯಲ್‌ ಕ್ಲೋಷರನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ 
ಹಂಚಿಕೆದಾರರು ಕಾರ್ಯಪ್ರವೃತ್ತರಾಗತಕ್ಕದ್ದು. 


5. ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು 
ತಂತಾನೇ ಯಾವ ಮುನ್ನೂಚನೆಯನ್ನು ನೀಡದೆ ರದ್ದಾಗುವುದೆಂದು. ತಿಳಿಯತಕ್ಕದ್ದು. 


6... ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ 
ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್‌ ಅಂಡ್‌ ಬ್ಯಾಂಕಿಂಗ್‌ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೭೧ 





ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್‌ 
ಖರೀದಿ ಒಡಂಬಡಿಕೆ (ಪಿಪಿಎ) ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 

7. ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ/ಸಹಕಾರವನ್ನು 
ಪಡೆದು ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 

8. ಈ ಕಿರು ಜಲ ವಿದ್ಯುತ್‌ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್‌/ನೀರಾವರಿ/ಕುಡಿಯುವ 
ನೀರಿನ ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ 
ಯಾವುದಾದರೂ ಇತರೆ ಯೋಜನೆಗಳಿಂದ ಧಕ್ಕೆಯಾದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು 
ನಿರೀಕ್ಷಿಸುವಂತಿಲ್ಲ. 

9. ಸ್ಥಳೀಯವಾಗಿ ಉದವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ 
ಹೊಣೆಗಾರರಾಗಿರುತ್ತಾರೆ. 

10. ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು 
ಮುಳುಗಡೆಯಾದಲ್ಲಿ, ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ 
ಜವಾಬ್ದಾರರಾಗಿರುತ್ತಾರೆ. 

1. ಸದರಿ ಆದೇಶವನ್ನು ರದ್ದು ಪಡಿಸುವುದು/ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 


12. ಡಿ.ಪಿ.ಆರ್‌. ತಯಾರು ಮಾಡಿದ ಮೇಲೆ ಕ್ರೆಡಲ್‌ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ 
ಇಲಾಖೆಗಳಿಗೆ ಡಿ.ಪಿ.ಆರ್‌. ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ 


ಸಲ್ಲಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 360 (ಎಸ್‌.ಜೆ. ಸಂಪತ್‌ ಕುಮಾರ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಇ ಇ ಇ ಹ್‌ ಇ 


ವಿಷಯ : ಗ್ರಾಮೀಣ ಬಿಪಿಓ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008, ದಿನಾಂಕ 19-01-2009 
2) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008, ದಿನಾಂಕ 30-03-2009 
3) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008, ದಿನಾಂಕ 22-06-2009 
4) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008, ದಿನಾ೦ಕ 26-09-2009 
5) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008, ದಿನಾಂಕ 20-10-2009 
6) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008, ದಿನಾಂಕ 24-10-2009 
7) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008, ದಿನಾಂಕ 29-10-2009 
8) ಮಾತಂ ಜೈತಂ ನಿರ್ದೇಶನಾಲಯದ ನಿರ್ದೇಶಕರ ಪತ್ರ ಸಂಖ್ಯೆ 
ಕೆಬಿಟ್ಸ್‌/ಕೈಉಅ/ಗ್ರಾಬಿಪಿಒ/22/2009-10, ದಿನಾಂಕ 15-01-2010 ಮತ್ತು ಕೆ- ಬಿಟ್ಸ್‌ ಸಂಸ್ಥೆಯ 
ವ್ಯವಸ್ಥಾಪಕ ನಿರ್ದೇಶಕರ ದಿನಾಂಕ 16-01-2010ರ ಟಿಪ್ಪಣಿ 
ಸ್ತಾವನೆ : 
ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸರ್ಕಾರವು 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯುಳ್ಳ 
ತಾಲ್ಲೂಕು/ಹೋಬಳಿ ಕೇಂದ್ರ ಸ್ಥಳಗಳಲ್ಲಿ ಗ್ರಾಮಾಂತರ ಬಿಪಿಓ ಕೇಂದ್ರಗಳನ್ನು ಸ್ಥಾಪಿಸುವ ಹೊಸ ಯೋಜನೆಯನ್ನು 
ಅನುಷ್ಠಾನಗೊಳಿಸಲು ಹಾಗೂ 100 ವ್ಯಕ್ತಿಗಳಿಗೆ ಕಡಿಮೆ ಇಲ್ಲದಂತೆ ನೇರ ಉದ್ಯೋಗವನ್ನು ನೀಡುವ ಗ್ರಾಮೀಣ ಬಿ.ಪಿ.ಓ. 
ಕೇಂದ್ರವು ರಾಜ್ಯ ಸರ್ಕಾರದಿಂದ ಆರ್ಥಿಕ ಬೆಂಬಲಕ್ಕೆ ಅರ್ಹವಾಗಿರುವ ಬಗ್ಗೆ ಆದೇಶ ಹೊರಡಿಸಲಾಗಿದೆ. 


ಮೇಲೆ (2)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಬಿಪಿಓ ಕೇಂದ್ರಗಳನ್ನು ಸ್ಥಾಪಿಸುವ 
ಉದ್ದೇಶಕ್ಕಾಗಿ 2008-09ನೇ ಸಾಲಿನಲ್ಲಿ ಲೆಕ್ಕಶೀರ್ಷಿಕೆ “5465-01-190-1-14 ಗ್ರಾಮೀಣ ಬಿಪಿಓಗಳು 059 ಇತರೆ ಖರ್ಚು 


(೬. 


೮೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





(ಯೋಜನೆ)” ಇದರಡಿಯಲ್ಲಿ ರೂ. 100 ಲಕ್ಷಗಳನ್ನು (ರೂ. ನೂರು ಲಕ್ಷಗಳು ಮಾತ್ರ) ಕೆಬಿಟ್ಸ್‌ ಸಂಸ್ಥೆಗೆ ಬಿಡುಗಡೆ 
ಮಾಡಲಾಗಿದೆ. 


ಸ್ಕ್ರೀನಿಂಗ್‌ ಕಮಿಟಿಯ ಶಿಫಾರಸ್ಸಿನಂತೆ ಗ್ರಾಮೀಣ ಬಿಪಿಓ ಕೇಂದ್ರಗಳನ್ನು ಸ್ಥಾಪಿಸುವ ಬಗ್ಗೆ 2009-10ನೇ ಸಾಲಿನಲ್ಲಿ 
ಮೇಲೆ Ry ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ನಾಲ್ಕು ಅರ್ಹ ಪ್ರಸ್ತಾವನೆಗೆ ಡೂ ಮೇಲೆ (6ರಲ್ಲಿ ಓದಲಾದ ಸರ್ಕಾರಿ 
ಆದೇಶದಲ್ಲಿ ಎಂಟು ಅರ್ಹ ಅಭ್ಯರ್ಥಿಗಳ ಪ್ರಸ್ತಾವನೆಗೆ ಸ ಸರ್ಕಾರದ ಅನುಮೋದನೆಯನ್ನು ನೀಡಲಾಗಿದೆ ಹಾಗೂ ಮೇಲೆ (5) 
ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಗ್ರಾಮೀಣ ಬಿ.ಪಿ.ಓ. ಕೇಂದ್ರಗಳಿಗೆ ಆರ್ಥಿಕ ಬೆಂಬಲವನ್ನು ಬಿಡುಗಡೆ ಮಾಡುವ 
ಸಲುವಾಗಿ ರೂ. 100.00 ಲಕ್ಷಗಳನ್ನು ಕೆಬಿಟ್ಸ್‌ ಸಂಸ್ಥೆಗೆ ಬಿಡುಗಡೆ ಮಾಡಲಾಗಿದೆ. ಮೇಲೆ (7) ರಲ್ಲಿ ಓದಲಾದ ಸರ್ಕಾರಿ 
ಆದೇಶದಲ್ಲಿ ಪ್ರಾರಂಭವಾಗಲಿರುವ 20 ಬಿಪಿಓ ಕೇಂದ್ರಗಳಿಗೆ ಆರ್ಥಿಕ ಬೆಂಬಲವನ್ನು ಬಿಡುಗಡೆ ಮಾಡುವ ಸಲುವಾಗಿ 
ರೂ. 100.00 ಲಕ್ಷಗಳನ್ನು ಕೆಬಿಟ್ಸ್‌ ಸಂಸ್ಥೆಗೆ ಬಿಡುಗಡೆ ಮಾಡಿದೆ. 


ಮೇಲೆ (8)ರಲ್ಲಿ ಓದಲಾದ ಕೆಬಿಟ್ಸ್‌ ಸಂಸೆಯ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಮತ್ತು ಟಿಪ್ಪಣಿಯಲ್ಲಿ ಗ್ರಾಮೀಣ ಬಿಪಿಓ 
ಕೇಂದ್ರಗಳನ್ನು ಸ್ಥಾಪಿಸಲು ಉಳಿಕೆ ಅನುದಾನದಲ್ಲಿ ರೂ. 270.00 ಲಕ್ಷಗಳನ್ನು ಬಿಡುಗಡೆ ಮಾಡಲು ಕೋರಿದೆ. 


ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ 2009-10-ನೇ ಸಾಲಿನಲ್ಲಿ. ಗ್ರಾಮೀಣ ಬಿಪಿಓಗಳ 
ಲೆಕ್ಕಶೀರ್ಷಿಕೆಯಡಿಯಲ್ಲಿ ಉಳಿದ ಅನುದಾನದಲ್ಲಿ ರೂ. 120 ಲಕ್ಷಗಳನ್ನು ಕೆಬಿಟ್ಸ್‌ ಸಂಸ್ಥೆಗೆ ಬಿಡುಗಡೆ ಮಾಡಲು ನಿರ್ಧರಿಸಿ ಈ 
ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಐಟಿಡಿ 39 ಎಂಡಿಎ 2008, ಬೆ೦ಗಳೂರು, ದಿನಾಂಕ: 11ನೇ ಫೆಬ್ರವರಿ 2010 


ಪ್ರಸ್ತಾವನೆಯಲ್ಲಿ ಹೇಳಿರುವ ಸ೦ದರ್ಭದಲ್ಲಿ ಇಲ್ಲಿಯವರೆಗೆ ಒಟ್ಟು 20 ಗ್ರಾಮೀಣ ಬಿಪಿಓ ಪ್ರಸ್ತಾವನೆಗಳಿಗೆ 
ಅನುಮೋದಿಸಿದ್ದು, ಪ್ರಾರಂಭವಾಗಲಿರುವ ಬಿಪಿಓ ಕೇಂದ್ರಗಳಿಗೆ ಆರ್ಥಿಕ ಬೆಂಬಲವನ್ನು ಬಿಡುಗಡೆ ಮಾಡುವ ಸಲುವಾಗಿ 
2009-10ನೇಸಾಲಿನ ಆಯವ್ಯಯದಲ್ಲಿ ಲೆಕ್ಕಶೀರ್ಷಿಕೆ “5465-01-190-1-14 ಗ್ರಾಮೀಣ ಬಿಪಿಓಗಳು 059 ಇತರೆ ಖರ್ಚು 
(ಯೋಜನೆ)” ಇದರಡಿಯಲ್ಲಿ ಒದಗಿಸಲಾಗಿರುವ ರೂ. 500 ಲಕ್ಷಗಳ ಅನುದಾನದಲ್ಲಿ ಮತ್ತೆ ರೂ. 120 ಲಕ್ಷಗಳನ್ನು (ರೂ. 
ನೂರ ಇಪ್ಪತ್ತು ಲಕ್ಷಗಳು ಮಾತ್ರ) ಕೆಬಿಟ್ಸ್‌ ಸಂಸ್ಥೆಗೆ ಬಿಡುಗಡೆ ಮಾಡಲು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ, ಜೈವಿಕ 
ತಂತ್ರಜ್ಞಾನ ಇಲಾಖೆ ಇವರಿಗೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಿದೆ. 


ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರು 
ನಿರ್ದೇಶಕರು ಮಾಹಿತಿ ತಂತ್ರಜ್ಞಾನ. ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ವಸ ಮೇಲು ಸಹಿ ಪಡೆದು ಖಜಾನೆಯಿಂದ 
ಸದರಿ ಅನುದಾನವನ್ನು ಡ್ರಾ ಮಾಡಿ ಪ್ರಧಾನ ವ್ಯವಸ್ಥಾಪಕರು, ಕೆಬಿಟ್ಸ್‌ ಇವರಿಗೆ ವಿತರಿಸತಕ್ಕದ್ದು. 


ಈ ವೆಚ್ಚವನ್ನು 2009-10ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ “5465-01-190-1-14 ಗ್ರಾಮೀಣ ಬಿಪಿಓಗಳು 059 ಇತರೆ 
ಖರ್ಚು (ಯೋಜನೆ)” ಅಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು. 


ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಅನುದಾನದ ಬಳಕೆಯ ಬಗ್ಗೆ 
ಪ್ರಧಾನ ವ್ಯವಸ್ಥಾಪಕರು, ಕೆಬಿಟ್ಸ್‌ ಸಂಸ್ಥೆ ಇವರಿಂದ (ಸಂಬಂಧಪಟ್ಟ ಗ್ರಾಮೀಣ ಬಿಪಿಓ ಕೇಂದ್ರಗಳಿಂದ ಉಪಯೋಗಿತಾ 
ದೃಢೀಕರಣ ಪತ್ರಗಳನ್ನು ವೆಚ್ಚ ಮಾಡಿದ ಅನುದಾನದ ವಿವರಗಳೊಂದಿಗೆ ಪಡೆದು) ಉಪಯೋಗಿತಾ ದೃಢೀಕರಣ ಪತ್ರವನ್ನು 
ವೆಚ್ಚ ಮಾಡಿದ ಅನುದಾನದ ವಿವರಗಳ ಜೊತೆಗೆ ಪಡೆದು ಸರ್ಕಾರಕ್ಕೆ ಒದಗಿಸತಕ್ಕದ್ದು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ:57ವೆಚ್ಚ 2:2010 ದಿನಾಂಕ 11-02-2010 ರಲ್ಲಿನ 
ಸಹಮತಿಯ ಮೇರೆಗೆ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಂ.ವಿ ಕೃಷ್ಣಮೂರ್ತಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 441 ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೭೩ 





ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಇ ಇ ಇ ಹ್‌ ಇ 


ವಿಷಯ : ಬೆಂಗಳೂರು ವಿದ್ಯುನ್ಮಾನ ನಗರದಲ್ಲಿ ಜೈವಿಕ ತಂತ್ರಜ್ಞಾನ ಉದ್ಯಾನ (ಬಯೋಟೆಕ್‌ ಪಾರ್ಕ್‌) 
ಯೋಜನೆಯ ಭಾಗ "ಎ' ಹ೦ತ-2ರ ಕಾಮಗಾರಿಗಳ ಅನುಷ್ಠಾನಕ್ಕಾಗಿ 2009-10ನೇ 
ಸಾಲಿನಲ್ಲಿ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 36 ಅಚವಿ 2008, ದಿನಾಂಕ 30-03-2009 

2) ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ 

ಸೇವೆಗಳು ಇವರ ಪತ್ರ ಸಂ : ಕೆಬಿಟ್ಸ್‌/ಬಿಟಿಪಿ/ ಭಾಗ-ಎ ಹಂತ-2/ಕ-15/09-10, 

ದಿನಾಂಕ-30-09-2009; 

3) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 36 ಅಚವಿ 2008, ದಿನಾಂಕ 10-11-2009 


ಸಾವನೆ : 
ಮೇಲೆ (1) ರಲ್ಲಿ ಓದಲಾದ ದಿನಾಂಕ 30-03-2009ರ ಸರ್ಕಾರಿ ಆದೇಶದಲ್ಲಿ ಬಯೋಟೆಕ್‌ ಪಾರ್ಕ್‌ ಯೋಜನೆಯ 


ಭಾಗ-ಎ 2ನೇ ಹಂತದ ಕಾಮಗಾರಿಗಳನ್ನು ಕಾರ್ಯಗತಗೊಳಿಸಲು 2008-09ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಲಾದ 
ರೂ. 200.00 ಲಕ್ಷಗಳ ಅನುದಾನವನ್ನು ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು ಸಂಸ್ಥೆಗೆ 
ಬಿಡುಗಡೆ ಮಾಡಲಾಗಿದೆ. 

ಮೇಲೆ (2) ರಲ್ಲಿ ಓದಲಾದ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ 
ಸೇವೆಗಳು ಇವರ ಪತ್ರದಲ್ಲಿ ಬಯೋಟೆಕ್‌ ಪಾರ್ಕ್‌ ಯೋಜನೆಯ ಭಾಗ-ಎ 2ನೇ ಹಂತದ ಕಾಮಗಾರಿಗಾಗಿ 
ಲೋಕೋಪಯೋಗಿ ಇಲಾಖೆ ತಾಂತ್ರಿಕ ಅನುಮೋದನೆ ಪಡೆಯಲಾಗಿದೆಯೆಂದು ತಿಳಿಸಿರುತ್ತಾರೆ. ಸದರಿ ಕಾಮಗಾರಿಯ 
ಪ್ರಗತಿಯನ್ನು ಪರಿಶೀಲಿಸುವ ಸ೦ದರ್ಭದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕೆಬಿಟ್ಸ್‌ ಇವರು ಟೆ೦ಡರ್‌ ಪ್ರಕ್ರಿಯೆಯನ್ನು ಡಿಸೆಂಬರ್‌ 
ಅಂತ್ಯದಲ್ಲಿ ಪೂರ್ಣಗೊಳಿಸಿ ಜನವರಿ ಮೊದಲನೆಯ ವಾರದಲ್ಲಿ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದೆಂದು ತಿಳಿಸಿರುತ್ತಾರೆ. 
ಈ ಹಿಂದೆ ಬಿಡುಗಡೆಗೊಳಿಸಿರುವ ಒಟ್ಟಾರೆ ಮೊತ್ತದಲ್ಲಿ ಉಳಿದ ಮೊತ್ತವಾದ ರೂ. 155 ಲಕ್ಷಗಳಿದ್ದು, ಉಳಿದ ಕಾಮಗಾರಿಯನ್ನು 
ನಿಗದಿತ ಸಮಯದಲ್ಲಿ ಯಶಸ್ವಿಯಾಗಿ ಪೂರೈಸಲು ರೂ. 100 ಲಕ್ಷಗಳನ್ನು 2009-10ನೇ ಆರ್ಥಿಕ ವರ್ಷದ ಅನುದಾನದಲ್ಲಿ 
ಬಿಡುಗಡೆ ಮಾಡಲು ಕೋರಲಾಗಿತ್ತು. 

ಮೇಲೆ (3) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಬೆಂಗಳೂರು ವಿದ್ಯುನ್ಮಾನ ನಗರದಲ್ಲಿನ ಬಯೋಟೆಕ್‌ ಪಾರ್ಕ್‌ 
ಭಾಗ-ಎ, ಹ೦ತ-2 ಕಾಮಗಾರಿಯನ್ನು ಅನುಷ್ಠಾನಗೊಳಿಸಲು 2009-10ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಲಾದ ರೂ. 
100 ಲಕ್ಷಗಳಲ್ಲಿ 50 ಲಕ್ಷಗಳ ಅನುದಾನವನ್ನು ಕೆಬಿಟ್ಸ್‌ ಸಂಸ್ಥೆಗೆ ಬಿಡುಗಡೆ ಮಾಡಲಾಗಿದೆ. ಉಳಿಕೆ ಅನುದಾನ ರೂ. 50.00 
ಲಕ್ಷಗಳ ಅನುದಾನವನ್ನು ಕೆಬಿಟ್ಸ್‌ ಸಂಸ್ಥೆಗೆ ಬಿಡುಗಡೆ ಮಾಡಲು ನಿರ್ಧರಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 36 ಅಚವಿ 2008, ಬೆಂಗಳೂರು, ದಿನಾಂಕ 11-02-2010 


(೬. 


ಪ್ರಸ್ತಾವನೆಯಲ್ಲಿ ವಿವರಿಸಿದ ಅ೦ಶಗಳ ಹಿನ್ನೆಲೆಯಲ್ಲಿ, ಬೆ೦ಗಳೂರು ವಿದ್ಯುನ್ಮಾನ ನಗರದಲ್ಲಿನ ಬಯೋಟೆಕ್‌ ಪಾರ್ಕ್‌ 
ಭಾಗ-ಎ, ಹ೦ತ-2 ಕಾಮಗಾರಿಯನ್ನು ಅನುಷ್ಟಾನಗೊಳಿಸಲು 2009-10ನೇ ಸಾಲಿನ ಆಯವ್ಯಯದಲ್ಲಿ ಒದಗಿಸಲಾದ ರೂ. 
100 ಲಕ್ಷಗಳಲ್ಲಿ ಉಳಿದ ರೂ. 50 ಲಕ್ಷಗಳ (ರೂ. ಐವತ್ತು ಲಕ್ಷಗಳು ಮಾತ್ರ) ಅನುದಾನವನ್ನು ಕರ್ನಾಟಕ ಜೈವಿಕ ತಂತ್ರಜ್ಞಾನ 
ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು ಸಂಸ್ಥೆಗೆ ವಿತರಿಸುವ ಸಂಬಂಧ ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ 
ತಂತ್ರಜ್ಞಾನ ಇಲಾಖೆ ಇವರಿಗೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಿದೆ. 

ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ 
ಇವರು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಮೇಲು ಸಹಿ ಪಡೆದು 
ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ನಿರ್ದೇಶಕರು, ಕೆಬಿಟ್ಸ್‌ ಸಂಸ್ಥೆ ಇವರಿಗೆ ವಿತರಿಸತಕ್ಕದ್ದು, 

ಈ ವೆಚ್ಚವನ್ನು 2009-10ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ “5465-01-190-1-09 ಬಯೋಟೆಕ್‌ ಪಾರ್ಕ್‌ 059 ಇತರೆ 


ಖರ್ಚುಗಳು (ಯೋಜನೆ)” ಇದರ ಅಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು. 


ನಿರ್ದೇಶಕರು, , ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಅನುದಾನದ ಬಳಕೆಯ ಬಗ್ಗೆ 
ನಿರ್ದೇಶಕರು ಕೆಬಿಟ್ಸ್‌ ಸಂಸ್ಥೆ ಇವರಿಂದ ಉಪಯೋಗಿತಾ ದೃಢೀಕರಣ ಪತ್ರವನ್ನು ವೆಚ್ಚ ಮಾಡಿದ ಅನುದಾನದ ವಿವರಗಳ 
ಜೊತೆಗೆ ಪಡೆದು ಸರ್ಕಾರಕ್ಕೆ ಒದಗಿಸತಕ್ಕದ್ದು. 


೮೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ:58:ವೆಚ್ಚ-2/2010 ದಿನಾಂಕ 11-02-2010 ರಲ್ಲಿನ 
ಸಹಮತಿ ಮೇರೆಗೆ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಂ.ವಿ. ಕೃಷ್ಣಮೂರ್ತಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 442 ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಇ ಇ 


ವಿಷಯ ಕ 2009-10ನೇ ಸಾಲಿನಲ್ಲಿ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೆ ಕೇತ್ರಗಳ 
ಉನ್ನತೀಕರಣ ಕೆಲಸ ಕಾರ್ಯಗಳಿಗಾಗಿ ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ 
ತಂತ್ರಜ್ಞಾನ ಸೇವೆಗಳು (8175, ಸಂಸ್ಥೆಗೆ ಅನುದಾನ 'ಇಡುಗಡ ಬಗ್ಗೆ. 


ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ ಐಟಿಡಿ 30 ಎಡಿಎ೦ 2009, ದಿನಾ೦ಕ 12-05-2009 
2) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 19 ಅಚವಿ 2009, ದಿನಾಂಕ 21-05-2009 
3) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 19 ಅಚವಿ 2009, ದಿನಾ೦ಕ 31-10-2009 
4) ನಿರ್ದೇಶಕರು, ಮಾತಂ ಜೈತಂ ನಿರ್ದೇಶನಾಲಯರವರ ಪತ್ರ ಸಂಖ್ಯೆ 
ಮಾತಂನಿ/ಕೆಬಿಟ್ಸ್‌/09-10, ದಿನಾಂಕ: 21-01-2010. 
ಪ್ರಸ್ತಾವನೆ : 
ಮೇಲೆ (ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ ಉನ್ನತೀಕರಣದ ಲೆಕ್ಕ ಶೀರ್ಷಿಕೆ “3451-00- 
090-2-01- ಮಾಹಿತಿ ತಂತ್ರಜ್ಞಾನ ಉನ್ನತೀಕರಣ ಮತ್ತು ಅಭಿವೃದ್ಧಿ-059-ಇತರೆ ಖರ್ಚುಗಳು- (ಯೋಜನೆ)' ಇದರ 
ಅಡಿಯಲ್ಲಿ 2009-10ನೇ ಸಾಲಿಗೆ ಒದಗಿಸಲಾಗಿದ್ದ ರೂ. 920.00 ಲಕ್ಷಗಳ ಅನುದಾನದಲ್ಲಿ ಬೆ೦ಗಳೂರು ಐಟಿ ಇನ್‌ 2009 
ಮತ್ತು ಬೆಂಗಳೂರು ಬಯೋ 2009 ಇವೆಂಟ್ಸ್‌ಗಳನ್ನೊಳಗೊ೦ಡಂತೆ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ 
ಚಟುವಟಿಕೆಗಳಿಗೆ ರೂ. 289.00 ಲಕ್ಷಗಳನ್ನು ನಿಗದಿಪಡಿಸಲಾಗಿದೆ. 
ಮೇಲೆ (2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 2009-10ನೇ ಸಾಲಿನಲ್ಲಿ ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು 
ಮಾಹಿತಿ ತಂತ್ರಜ್ಞಾನ ಸೇವೆಗಳು KBITS ಸಂಸ್ಥೆಯ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇ ತಗಳ ಉನ್ನ ತೀಕರಣ 
ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಮ್ಮಿಕೊಂಡಿರುವ ಕಾರ್ಯ ಚಟುವಟಿಕೆಗಳಿಗಾಗಿ ರೂ. 100. 00 ಲಕ್ಷಗಳನ್ನು. ಹಾಗೂ 
ಮೇಲೆ (3) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ 2009-10ನೇ ಸಾಲಿನಲ್ಲಿ ನವೆಂಬರ್‌ ತಿಂಗಳಲ್ಲಿ ನಡೆದ ಬೆಂಗಳೂರು ಐಟಿ 
ಬಿಜ್‌ 2009ಕ್ಕೆ ರೂ. 50 ಲಕ್ಷಗಳನ್ನು KBITS ಸಂಸ್ಥೆಗೆ ಬಿಡುಗಡೆ ಮಾಡಲಾಗಿದೆ. 
ಮೇಲೆ (4)ರಲ್ಲಿ ಓದಲಾದ ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ 
ಇವರು ತಮ್ಮ ಪತ್ರದಲ್ಲಿ ವಿವರಿಸಿರುವಂತೆ ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು 8175 
ಸಂಸ್ಥೆಯು 2009- 10ನೇ ಸಾಲಿನಲ್ಲಿ ಜನವರಿ 200 ರೀದ ಮಾರ್ಜ್‌ 2010 ರವರೆಗೆ ಹಮ್ಮಿಕೊಳ್ಳುವ ಮಾಹಿತಿ ತಂತ್ರಜ್ಞಾನ 
ಮತ್ತು ಜೈವಿಕ ತಂತ್ರಜ್ಞಾನ ಕಾರ್ಯಕ್ರಮಗಳಿಗಾಗಿ ರೂ. 50.00 ಲಕ್ಷಗಳ ಅನುದಾನವನ್ನು ಕೆಬಿಟ್ಸ್‌ ಸಂಸ್ಥೆಗೆ ಬಿಡುಗಡೆ 
ಮಾಶುವಂತೆ ಕೋರಿರುತ್ತಾರೆ. 
ಸದರಿಯವರ ಪ್ರಸ್ತಾವನೆಯಲ್ಲಿ ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 19 ಅಚವಿ 2009, ಬೆಂಗಳೂರು, ದಿನಾಂಕ 11-02-2010 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ, 2009-10ನೇ ಸಾಲಿನಲ್ಲಿ ಜನವರಿ 2010 ರಿಂದ ಮಾರ್ಚ್‌ 2010 ರವರೆಗೆ 
ಹಮ್ಮಿಕೊಳ್ಳುವ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಕಾರ್ಯಕ್ರಮಗಳಿಗಾಗಿ ರೂ. 50 ಲಕ್ಷಗಳ (ರೂ. ಐವತ್ತು 
ಲಕ್ಷಗಳು ಮಾತ) ಅನುದಾನವನ್ನು ಮಾಹಿತಿ 'ತಂತ್ರಹ್ನಾ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯದ ನಿರ್ದೇಶಕರ 
ಮುಖಾಂತರ ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು KBITS ಸಂಸ್ಥೆಗೆ ಬಿಡುಗಡೆ ಮಾಡಲು 
ಸರ್ಕಾರವು ಮಂಜೂರಾತಿ ನೇಡದೆ. 
ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ 
ಇವರು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಮೇಲು ಸಹಿ ಪಡೆದು 
ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ” ವಿತರಿಸ ತಕ್ಕದ್ದು. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೭೫ 





ಈ ವೆಚ್ಚವನ್ನು 2009-10ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ “3451-00-090-2-01 ಮಾಹಿತಿ ತಂತ್ರಜ್ಞಾನ 
ಉನ್ನತೀಕರಣ ಮತ್ತು ಅಭಿವೃದ್ಧಿ- 059 ಇತರೆ ಖರ್ಚುಗಳು (ಯೋಜನೆ)” ಇದರ ಅಡಿಯಲ್ಲಿ ಒದಗಿಸಿರುವ ಅನುದಾನದಿಂದ 
ಭರಿಸತಕ್ಕದ್ದು. 


ನಿರ್ದೇಶಕರು, , ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಈ ಅನುದಾನದ ಬಳಕೆಯ 
ಬಗ್ಗೆ ಉಪಯೋಗಿತಾ ದೃಢೀಕರಣ ಪತ್ರವನ್ನು ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ 
ತಂತ್ರಜ್ಞಾನ ಸೇವೆಗಳು (8175 ಇವರಿಂದ ಪಡೆದು ಈ ಆರ್ಥಿಕ ವರ್ಷದೊಳಗಾಗಿ ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಟಿಪ್ಪಣಿ ಸಂಖ್ಯೆ ಆಇ:28:ವೆಚ್ಚ-2/2010 ದಿನಾಂಕ 30-01-2010 ರನ್ವಯ ಆರ್ಥಿಕ ಇಲಾಖೆಯ 
ಸಹಮತಿಯ ಮೇರೆಗೆ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
(ಎಂ.ವಿ. ಕೃಷ್ಣಮೂರ್ತಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 443 ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಇ ಇ ಇ ಘಃ ಇ 


ವಿಷಯ : ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ, ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ 
ಇಲಾಖೆ ಹಾಗೂ ಅದರಡಿಯ ಸಂಸ್ಥೆ/ ನಿಗಮಗಳಲ್ಲಿ ಅನುಷ್ಠಾನಗೊಳ್ಳುತ್ತಿರುವ “ ಕಾಗದ 
ರಹಿತ ಕಛೇರಿ ಆಡಳಿತ" ಯೋಜನೆಗೆ ಅವಶ್ಯವಿರುವ ಸಿಬ್ಬಂದಿಗಳ ವೆಚ್ಚವನ್ನು ಭರಿಸಲು 
ಅನುದಾನ ಬಿಡುಗಡೆ ಬಗ್ಗೆ ಆದೇಶ 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 78 ಅಡವಿ 2007, ದಿನಾಂಕ 18-09-2007 
2) ನಿರ್ದೇಶಕರು, ಮಾತಂ ಮತ್ತು ಜೈತಂ ನಿರ್ದೇಶನಾಲಯ ಇವರ ಪತ್ರ ಸಂಖ್ಯೆ 
ಮಾತಂಜೈತಂನಿ/ಲೆಕ್ಕ-2/ಕಾರಾಪ್ರೋ/576/2009-10, ದಿನಾಂಕ: 13-11-2009. 
3) ನಿರ್ದೇಶಕರು, (ನಿರ್ವಹಣೆ) ಕಿಯೋನಿಕ್ಸ್‌ ಇವರ ಪತ್ರ ಸಂಖ್ಯೆ 
ಕರಾವಿಅನಿನಿ/ಡಿಐಟಿ/ಕಾರಅ/002/2009, ದಿನಾಂಕ 24-11-2009 
ಸ್ತಾವನೆ : 
ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ಅದರಡಿಯ 
ಸಂಸ್ಥೆ/ ನಿಗಮಗಳಲ್ಲಿ ಕಾಗದ ರಹಿತ ಕಛೇರಿ ಆಡಳಿತ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಮೇಲೆ (1) ರಲ್ಲಿ ಓದಲಾದ 
ಆದೇಶದಲ್ಲಿ ಈ ಯೋಜನೆಗೆ ರೂ. 36,62,202/-ಗಳ ಅನುದಾನವನ್ನು ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ 
ಕೇಂದ್ರಕ್ಕೆ ಬಿಡುಗಡೆ ಮಾಡಲು ಮಂಜೂತಿ ನೀಡಿದೆ. 


ಮೇಲೆ (2) ರಲ್ಲಿ ಓದಲಾದ ನಿರ್ದೇಶಕರು, ಮಾತಂ ಮತ್ತು ಜೈತಂ ನಿರ್ದೇಶನಾಲಯದ ಪತ್ರದಲ್ಲಿ, ಕಾಗದ ರಹಿತ 
ಆಡಳಿತ ಯೊಜನೆಯನ್ನು ಅನುಷ್ಠಾನಗೊಳಿಸಲು ಕಾರ್ಯನಿರ್ವಹಿಸುತ್ತಿರುವ ಇಬ್ಬರು ಪ್ರೊಗ್ರಾಮರ್‌ಗಳಿಗೆ ಜೂನ್‌, ಜುಲೈ 
ಹಾಗೂ ಆಗಸ್ಟ್‌ 2009ರ ತಿಂಗಳುಗಳ ವೇತನ ಒಬ್ಬರಿಗೆ ರೂ. 15,000/- ರಂತೆ ಒಟ್ಟು ರೂ. 90,000/- ಗಳನ್ನು ಭರಿಸಲು 
ಸೂಕ್ತ ಅನುದಾನವನ್ನು ಬಿಡುಗಡೆ ಮಾಡಲು ಕೋರಲಾಗಿದೆ. 


ಮೇಲೆ (3) ರಲ್ಲಿ ಓದಲಾದ ಕಿಯೋನಿಕ್ಸ್‌ ಸಂಸ್ಥೆಯ ನಿರ್ದೇಶಕರ ಪತ್ರದಲ್ಲಿ, ಕಾಗದ ರಹಿತ ಆಡಳಿತ 
ಯೋಜನೆಯನ್ನು ಅನುಷ್ಠಾನಗೊಳಿಸಲು ಕಾರ್ಯನಿರ್ವಹಿಸುತ್ತಿರುವ ಇಬ್ಬರು ಪ್ರೊಗ್ರಾಮರ್‌ಗಳಿಗೆ ತಿಂಗಳಿಗೆ ತಲಾ ರೂ. 
30,000/- ರಂತೆ ಜೂನ್‌ 2009ರ ಮಾಹೆಯಿಂದ ನವೆಂಬರ್‌ 2009ರ ವರೆಗೆ ಒಟ್ಟು 6 ತಿಂಗಳ ವೇತನ ಒಟ್ಟು ರೂ. 
1,80,000/- ಗಳ ಅನುದಾನವನ್ನು ಬಿಡುಗಡೆ ಮಾಡಲು ಕೋರಲಾಗಿದೆ. 

ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಇಬ್ಬರು ಪ್ರೊಗ್ರಾಮರ್‌ಗಳಿಗೆ ಜೂನ್‌ 2009ರ ಮಾಹೆಯಿಂದ ಏಪ್ರಿಲ್‌ 
2010ರ ವರೆಗಿನ ವೇತನ ಒಟ್ಟು ರೂ. 3.30,000/-ಗಳ ಅನುದಾನವನ್ನು ಕಿಯೋನಿಕ್ಸ್‌ ಸಂಸ್ಥೆಗೆ ಬಿಡುಗಡೆಗೊಳಿಸಲು 
ನಿರ್ಧರಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 


(೬. 


೮೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 83 ಅಡವಿ 2007, ಬೆಂಗಳೂರು, ದಿನಾಂಕ 11-02-2010 


ಪ್ರಸ್ತಾವನೆಯಲ್ಲಿ ಹೇಳಿದ ಸಂದರ್ಭದಲ್ಲಿ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು 
ತಂತ್ರಜ್ಞಾನ ಇಲಾಖೆ ಹಾಗೂ ಅದರಡಿಯ ಸಂಸ್ಥೆ/ ನಿಗಮಗಳಲ್ಲಿ ಕಾಗದ ರಹಿತ ಕಛೇರಿ ಆಡಳಿತ ಯೋಜನೆಯನ್ನು 
ಅನುಷ್ಠಾನಗೊಳಿಸಲು ಇಬ್ಬರು ಪ್ರೊಗ್ರಾಮರ್‌ಗಳಿಗೆ ಜೂನ್‌ 2009ರ ಮಾಹೆಯಿಂದ ಏಪ್ರಿಲ್‌ 2010ರ ವರೆಗಿನ 11 ತಿಂಗಳ 
ವೇತನ ವಿತರಣೆಗಾಗಿ ತಿಂಗಳಿಗೆ ತಲಾ 15,000/- ರಂತೆ ಒಟ್ಟು ರೂ. 3,30,000/- (ಮೂರು ಲಕ್ಷದ ಮೂವತ್ತು ಸಾವಿರ 
ರೂಪಾಯಿಗಳು ಮಾತ್ರ) ಅನುದಾನವನ್ನು ಕಿಯೋನಿಕ್ಸ್‌ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪಾವತಿಸಲು, ನಿರ್ದೇಶಕರು 
ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ ಇವರಿಗೆ ಮ೦ಜೂರು ಮಾಡಲಾಗಿದೆ. 


ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ 
ಇವರು ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಮೇಲು ಸಹಿ ಪಡೆದು 
ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ ವಿತರಿಸತಕ್ಕದ್ದು. 


ಈ ವೆಚ್ಚವನ್ನು 2009-10ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ “3451-00-090-2-01 ಮಾಹಿತಿ ತಂತ್ರಜ್ಞಾನ 
ಉನ್ನತೀಕರಣ ಮತ್ತು ಅಭಿವೃದ್ಧಿ- 059 ಇತರೆ ವೆಚ್ಚ (ಯೋಜನೆ)” ಇದರಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಒದಗಿಸಿರುವ 
ಅನುದಾನದಿಂದ ಭರಿಸತಕ್ಕದ್ದು 


ನಿರ್ದೇಶಕರು, , ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಸದರಿ ಅನುದಾನದ ಬಳಕೆಯ 
ಬಗ್ಗೆ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ದಿ ನಿಗಮ ನಿಯಮಿತ, ಇವರಿಂದ ಉಪಯೋಗಿತಾ 
ದೃಢೀಕರಣ ಪತ್ರವನ್ನು ವೆಚ್ಚ ಮಾಡಿದ ಅನುದಾನದ ವಿವರಗಳೊಂದಿಗೆ ಪಡೆದು ಈ ಆರ್ಥಿಕ ವರ್ಷದೊಳಗಾಗಿ ಸರ್ಕಾರಕ್ಕೆ 
ಒದಗಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ:28;ವೆಚ್ಚ-2/2010 ದಿನಾಂಕ 30-01-2010 ರನ್ವಯ 
ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


(ಎಂ.ವಿ. ಕೃಷ್ಣಮೂರ್ತಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 444 ಮಾಹಿತಿ ತಂತ್ರಜ್ಞಾನ. ಜೈವಿಕ ತಂತ್ರಜ್ಞಾನ 
ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


INFORMATION TECHNOLOGY, BIOTECHNOLOGY AND SCIENCE AND TECHNOLOGY 
SECRETARIAT 


Sub :- Setting up of Server Facility at the Department of IT, BT and S&T 


Preamble: 

The Department of Information Technology, Bio Technology and Science & Technology in 
Secretariat desired to set up “ in house IT Infrastructure” exclusively for this Department by setting up an 
Independent Mail, Back up Server and VPN solutions for the applications like Paperless Office (PLO) for 
the Department of IT, BT and 5 &T and its subordinate offices. 

Hence, it was decided to procure the below mentioned Hardware and Software, which is 
completely based on proven and supported Open Source Software. 

A) Hardware: 

Xeon based Email Server. 

Xeon based backup Server. 

42 U Network/ Eqipment Rack. 

KVM Switch. 

16 Port fast Ethernet Managed Switch. 


Network monochrome laser printer 
24 Port fast Ethernet Unmanaged Switch. 


MOO RO N= 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೭೭ 





8) Software : 
1. Email Server. 
2 Data Backup Server. 
3 VPN Server. 
C). To Hire System Administrator to manage the entire infrastructure through KBITS. 


The above Server facility submitted to e-Governance Department has been cleared in the 
“Annnual Action Plan ‘ meeting held on 21° August, 2009 and subsequently, the technical specifications 
have been approved by the Department Technical Advisory Panel (TAP) held under the Chairmanship of 
principal Secretary to Government Department of IT, BT and 5 & 7 held on 12-01-2010. The expenditure 
towards procurement and for hiring a systems Manager, approximately estimated to Rs. 10.00 lakhs 
which would be met out from out of IT-BT promotion head of account. 


Hence the following Order 


Government Order No. ITD 03 MIS 2010 Bangalore, dated : 11-02-2010 
In the circumstences explained in the preamble, Government are pleased to accord sanction for 
release of grant of Rs. 10.00 Lakhs (Rupees ten lakhs only) to the Managing Director, KBITS for 
procurement of the below mentioned Hardware and Software for providing “In house IT Infrastructure” for 
the Department of Information Technology, Bio Technology and Science & Technology and for hiring a 
System Administrator to manage the entire infrastructure through KBITS. 


A) Hardware: 
1 Xeon based Email Server. 
Xeon based backup Server. 
42 U Network/ Eqipment Rack. 
KVM Switch. 
16 Port fast Ethrnet Managed Switch 
Network monochrome laser printer. 
24 Port fast Ethernet Unmanaged Switch. 


AO ಲಾಜ“ ಲ N 


B) Software : 
1 Email Server. 
2 Data Backup Server. 
3 VPN Server. 


The expenditure on this account shall be met out of the budget provision made under the Head of 
Account “3451-00-090-2-01 Information Technology-Promotion & Development -059 Other 
Expenditure (Plan)” for the year 2009-10. 


The Administrative Officer, Directorate of Information Technology & Bio Technology Department 
shall draw the said grant from the Treasury duly countersigned by the Director, information Technology & 
Biotechnology and disburse the amount to the Managing Director KBITS. 


The Managing Director, KBITS shall submit the Utilization Certificate in the prescribed format in 
this behalf within this financial year only. 


This Order issues with the concurrence of Finance Department vide their Note in No. FD 28 Exp- 
212010, dated 30-01-2010 


By order and in the name of the Governor of Karnataka 
(M.V. Krishnamurthy) 
P.R. 324 Under Secretary to Government 
Information Technology, Biotechnology 
and Science and Technology Department 


೮೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





COMMERCE AND INDUSTRIES SECRETARIAT 
No. C1/31/SP1/2009, Bangalore, dated 04-02-2010 
CORRIGENDUM 


Sub : Extending Sales Tax concessions for pipeline projects - reg. 
Read: 1. G.O0.No. FD 303 DSL 99, dated: 07-01-2000. 

2. G.0.No. FD 303 DSL 99, dated: 13-07-2000. 
3. G.0.No. FD 303 DSL 99, dated: 21-03-2002. 
4 


Proceedings of the meeting held on 24-08-2009 under the chairmanship of 
Principal Secretary to Govt., Commerce and Industries Department. 


5. G.0.No. Cl 31 SPI 2009, dated: 04-01-2010. 


In the Government Order No. Cl 31 SPI 2009 dated 04-01-2010 in the preamble part, in the table 
with respect to Sl.No. 3 concerning M/s Automotive Axles Ltd., Mysore shall be replaced as below. 











3. | MI/s Automotive Axles ೫ £ 
ಗ 8160 
Ltd., Mysore [3° IEM Loan applied Land | Investment 
ಲ Production 
Expansion 
Programme] 
[Automotive IEM 15-10-1996 KIADB 1-4-2000 1820.00 lacs 
Axles/Brakes Approval | 22-10- ICICI 06-03-1981 Expansion-lll 
of GOI IEM field] 1999 15-6-1999 
SBI 























And in the order portion of the Govt. Order, at Sl.No. 3, it should be read as “M/s Automotive 
Axles Ltd., Mysore [3° Expansion Programme] 


By order and in the name of the Governor of Karnataka 


P.R. 416 (Aparna Pavate) 
Desk Officer (Technical Cell) 
Commerce & Industries Department 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 


ವಿಷಯ : “ಮೆ: ಸಿರುಗುಪ್ಪ ಶುಗರ್ಸ್‌ ಅಂಡ್‌ ಕೆಮಿಕಲ್ಸ್‌ ಲಿ.” ದೇಶನೂರು, ಸಿರುಗುಪ್ಪ ತಾಲ್ಲೂಕು, 

ಬಳ್ಳಾರಿ ಜಿಲ್ಲೆ ಈ ಕಾರ್ಯಾನೆಯ ಸಾಮರ್ಥ್ಯವನ್ನು ಈಗಿರುವ 1500 ಟಿಸಿಡಿ ಯಿಂದ 3500 
ಟಿಸಿಡಿ ಸಾಮರ್ಥ್ಯಕ್ಕೆ ವಿಸ್ತರಿಸಿಕೊಳ್ಳಲು ಸರ್ಕಾರ ಅನುಮತಿ ನೀಡುವ ಬಗ್ಗೆ. 

ಓದಲಾಗಿದೆ : (1) ಸರ್ಕಾರದ ಆದೇಶ ಸಂಖ್ಯೆ : ಸಿಐ 187 ಎಸ್‌ಜಿಎಫ್‌ 07 ದಿನಾಂಕ 11-09-2007. 
(2) ಆಯುಕ್ತರು ಕಬ್ಬು ಅಭಿವೃದ್ಧಿ ರವರ ಪತ್ರ ಸಂಖ್ಯೆ : ಡಿಎಸ್‌ಕೆ/ಡಿಇವಿ/29/2008-09 
ದಿನಾಂಕ : 02-09-2009. 

ಸ್ತಾವನೆ : 

ಮೇಲೆ ಓದಲಾದ(2) ರಲ್ಲಿರುವ ಆಯುಕ್ತರು ಕಬ್ಬು ಅಭಿವೃದ್ಧಿ ರವರ ಪತ್ರದಲ್ಲಿ “ಮೆ: ಸಿರುಗುಪ್ಪ ಶುಗರ್ಸ್‌ ಅಂಡ್‌ 
ಕೆಮಿಕಲ್ಸ್‌ ಲಿ.” ದೇಶನೂರು, ಸಿರುಗುಪ್ಪ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ ಈ ಕಾರ್ಯಾನೆಯು ಕಬ್ಬು ಅರೆಯುವ ಸಾಮರ್ಥ್ಯವನ್ನು 


(೬. 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ೮೭೯ 





ಈಗಿರುವ 1500 ಟಿಸಿಡಿ ಇಂದ 3500 ಟಿಸಿಡಿ ಸಾಮರ್ಥ್ಯಕ್ಕೆ ವಿಸ್ತರಿಸಲು ಉದ್ದೇಶಿಸಿದ್ದಾರೆಂದು ತಿಳಿಸಿ ಈ ಕಾರ್ಯಾನೆಯ 
ಸಾಮರ್ಥ್ಯ ವಿಸ್ತರಣೆಗೆ ಸರ್ಕಾರದ ಅನುಮತಿಯನ್ನು ನೀಡಲು ಶಿಫಾರಸ್ಸು ಮಾಡಿದ್ದಾರೆ. 

ಆಯುಕ್ತರ ಪ್ರಸ್ತಾವನೆಯನ್ನು ಮೇಲೆ ಓದಲಾದ (1ರಲ್ಲಿನ ಆದೇಶದಲ್ಲಿ ಅಳವಡಿಸಿಕೊಳ್ಳಲಾಗಿರುವ ನೀತಿಯನ್ವಯ 
ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 98 ಎಸ್‌ಜಿಎಫ್‌ 2009, ಬೆಂಗಳೂರು, ದಿನಾಂಕ: 08ನೇ ಫೆಬ್ರವರಿ 2010 


ಸರ್ಕಾರವು ಪ್ರಸ್ತಾವನೆಯನ್ನು ಪರಿಶೀಲಿಸಿ “ಮೆ: ಸಿರುಗುಪ್ಪ ಶುಗರ್ಸ್‌ ಅಂಡ್‌ ಕೆಮಿಕಲ್ಸ್‌ ಲ್ಲಿ” ದೇಶನೂರು ಸಿರುಗುಪ್ಪ 
ತಾಲ್ಲೂಕು, ಬಳ್ಳಾರಿ ಜಿಲ್ಲೆ ಈ ಸಕ್ಕರೆ ಕಾರ್ಬಾನೆಯ ಕಬ್ಬು ಅರೆಯುವ ಸಾಮರ್ಥ್ಯವನ್ನು ಈಗಿರುವ 1500 ಟಿಸಿಡಿ ಇಂದ 3500 
ಟಿಸಿಡಿ ಸಾಮರ್ಥ್ಯಕ್ಕೆ ವಿಸ್ತರಿಸಿಕೊಳ್ಳಲು ಸರ್ಕಾರದ ಅನುಮೋದನೆಯನ್ನು, ಕಾರ್ಪಾನೆಗೆ ಹೆಚ್ಚುವರಿಯಾಗಿ ಬೇಕಾಗುವ ಕಬ್ಬನ್ನು 
ಕಾರ್ಪಾನೆಗೆ ಹಂಚಿಕೆಯಾಗಿರುವ ಕಬ್ಬಿನ ಮೀಸಲು ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವ ಮೂಲಕ ಪಡೆದುಕೊಳ್ಳಬೇಕೆಂದು, 
ಹಾಗೂ ಹೆಚ್ಚುವರಿ ಕಬ್ಬಿನ ಮೀಸಲು ಕ್ಷೇತ್ರಗಳನ್ನು ಹಂಚಿಕೆ ಮಾಡಲು ಬೇಡಿಕೆ ಸಲ್ಲಿಸಬಾರದೆಂದು ಷರತ್ತನ್ನು ವಿಧಿಸಿ 
ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 417 (ಪಿ. ಆನಂದಕುಮಾರ್‌) 
ಪೀಠಾಧಿಕಾರಿ (ಸಕ್ಕರೆ) 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


COMMERCE AND INDUSTRIES SECRETARIAT 


Sub :- The Project Proposal of M/s. ArcelorMittal India Ltd., to setup “6 Million TPA 
Integrated Steel Plant & 750 MW Power Generation Plant”. 
Read :- Proceedings of the 20" State High Level Clearance Committee (SHLCC) meeting 
held on 05-01-2010. 


Preamble: 

M/s. ArcelorMittal India Ltd., proposes to establish “6 Million TPA Integrated Steel Plant & 750 
MW Power Generation Plant” with an investment of Rs. 30,000 crores, generating employment to about 
10,000 persons. 

In the 20" State High Level Clearance Committee (SHLCC) held on 05-01-2010 the proposal of 
Company has been approved. 

Government has examined the recommendations made by the State High Level Clearance 
Committee in the 20th meeting held on 05-01-2010, in all aspects. 
Hence the following order. 


GOVERNMENT ORDER No.. Cl 47 SP1 2010 BANGALORE, DATED: 09-02-2010. 
Government is pleased to accord in principle approval for the project proposal of M/s. 
ArcelorMittal India Ltd., to establish “6 Million TPA Integrated Steel Plant & 750 MW Power Generation 
Plant’ with an investment of Rs. 30,000 crores, generating employment to about 10,000 persons and 
extend the following infrastructure facilities, incentives and concessions. 


INFRASTRUCTURE FACILITIES : 
1. Land: KIADB to acquire and allot 4000 acres of land at Kuduthini Village, Bellary District. 
2. Power: 20 MW Power to be serviced by GESCOM. 
3. Water : 40 MGD from nearest source - Tungabhadra Dam/Alamatti Dam. 


೮೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೫, ೨೦೧೦ ಭಾಗ-೧ 





P.R. 418 


Incentives and Concessions : Special incentives and concessions will be considered 
separately. 


GENERAL TERMS AND CONDITIONS : 


MOU : The project proponents will have to sign ೩ MOU with the Government of Karnataka 
during the Global Investors Meet in June 2010. 


Environment : The promoters to obtain CFE and CFO from KSPCB and environmental 
clearance from MOEF, GOI. 


Employment : The Company shall prepare a plan for development of Human Resources 
required for the project, train local people and provide employment to these trained local 
youth and comply with Government policy of Employment to local people i.e., Dr. Sarojini 
Mahishi report. A copy of Human Resources Development plan shall be sent to the 
Commissioner for 1.೧. & Director of Industries and Commerce for monitoring. 


Vendor Development : Where ever there is scope for vendor development for the project, 
the company shall prepare a vendor development plan, develop local vendors and procure 
the required inputs, components and sub assemblies from these local vendor units. A copy of 
the vendor development plan shall be sent to the Commissioner for 1.೧. & Director of 
Industries and Commerce for monitoring. 


Social Infrastructure Development : The Company is advised to take up social 
infrastructure development projects in the vicinity of the proposed location of the unit. A copy 
of such projects shall be sent to the Commissioner for 1.೧. & Director of Industries and 
Commerce for monitoring. 


Others : 


a) The project proponents shall provide employment to at least one member of the family of 
each land looser as the land is being acquired through KIADB. 


b) The project proponents shall adopt rain water harvesting, waste water recycling and 
water conservation techniques. Zero discharge facility should be adopted wherever 
applicable. 


The promoters shall take all statutory and other necessary clearances from the competent 
authorities including GOI and shall submit milestones/progress in implementation of the 
project regularly, which will be monitored by the Department. 


This approval is valid for a period of two years from the date of issue. 


By order and in the name of the Governor of Karnataka 
(Aparna Pavate) 
Desk Officer (Technical Cell) 
Commerce & Industries Department 


